RNI No. KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ 
Volume 148 


ಬೆಂಗಳೂರು, ಗುರುವಾರ, ಜುಲೈ ೪ , ೨೦೧೩ ( ಆಷಾಢ ೧೩ , ಶಕ ವರ್ಷ ೧೯೩೫) 
Bangalore , Thursday, July 4 , 2013 (Ashadha 13, Shaka Varsha 1935 ) 


ಸಂಚಿಕೆ ೨೭ 
Issue 27 


ಭಾಗ ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 

ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


ಒಳಾಡಳಿತ ಸಚಿವಾಲಯ 
ವಿಷಯ : 2006 - 07 ಮತ್ತು 2008 - 09ನೇ ಸಾಲಿನಲ್ಲಿ ಪೊಲೀಸ್ ಆಧುನೀಕರಣ ಕ್ರಿಯಾ ಯೋಜನೆಗೆ ಬಿಡುಗಡೆ 

ಮಾಡಿರುವ ಅನುದಾನವನ್ನು ತಿರುವು ಮೂಲಕ ಬಳಸಿಕೊಳ್ಳುವ ಬಗ್ಗೆ. 
ಓದಲಾಗಿದೆ: ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರವರ ಪತ್ರ ಸಂಖ್ಯೆ : ಎಡಿಜಿಪಿ / ಸಿಎಲ್ ಅಂಡ್ 

ಎಂ /ಎಂಡಿಎನ್ - 1/2012 - 2013, ದಿನಾಂಕ : 03 -11 - 2012 . 


ಪ್ರಸ್ತಾವನೆ : 

ಮೇಲೆ ಓದಲಾದ ದಿನಾಂಕ : 03 -11 - 2012ರ ಪತ್ರದಲ್ಲಿ ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರವರು ಸರ್ಕಾರಕ್ಕೆ 
ಪ್ರಸ್ತಾವನೆಯನ್ನು ಸಲ್ಲಿಸಿ, ಪೊಲೀಸ್ ಆಧುನೀಕರಣ ಕ್ರಿಯಾ ಯೋಜನೆಯಡಿ 2006 - 07 ಮತ್ತು 2008 - 09ನೇ ಸಾಲಿನಲ್ಲಿ ಅನುಮೋದನೆಗೊಂಡ Tetra 
Radio Trunking System for Bangalore City under the head “ Communication ” ಅಳವಡಿಸಲು ರಾಜ್ಯ ಸರ್ಕಾರವು ಮಂಜೂರು ಮಾಡಿರುವ ಒಟ್ಟು 
ರೂ . 1771- 00 ಲಕ್ಷಗಳನ್ನು ಖಜಾನೆಯಿಂದ ಡ್ರಾ ಮಾಡಿ ಪೊಲೀಸ್ ಹೌಸಿಂಗ್ ಕಾರ್ಪೋರೇಷನ್ ರವರಲ್ಲಿ ಠೇವಣಿ ಇಡಲಾಗಿದೆ. ಸದರಿ ಅನುದಾನದಿಂದ 
Live Finger Scanners for Finger Print Bureau and Solar Power Packs for CCTNS Project ಗೆ ಬಳಸಿಕೊಳ್ಳಲು ಸರ್ಕಾರವು ಮಂಜೂರಾತಿಯನ್ನು 
ನೀಡಿರುವುದಿಲ್ಲ. ಆದ್ದರಿಂದ ಕೆ.ಎಸ್. ಪಿ . ಹೆಚ್. ಸಿ ರವರಲ್ಲಿ ಈಗಾಗಲೇ ಠೇವಣಿ ಇಟ್ಟಿರುವ ರೂ . 1771 - 00 ಲಕ್ಷಗಳ ಅನುದಾನವನ್ನು ಸದರಿ ಕಾಮಗಾರಿಗಳಿಗೆ 
ಪ್ರಸಕ್ತ ಸಾಲಿನಲ್ಲಿಯೇ ಬಳಸಿಕೊಳ್ಳಲು ಸರ್ಕಾರದ ಮಂಜೂರಾತಿಯನ್ನು ನೀಡುವಂತೆ ಕೋರಿರುತ್ತಾರೆ. 
ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರವರ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಹೆಚ್‌ಡಿ 08 ಪಿಎಫ್ಎಸ್ 2012, ಬೆಂಗಳೂರು, ದಿನಾಂಕ : 23 - 01 - 2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಆಧುನೀಕರಣ ಕ್ರಿಯಾ ಯೋಜನೆಯಡಿ ಅನುಮೋದನೆಗೊಂಡ Tetra Radio Trunking 
System for Bangalore City under the head “ Communication ” ಅನ್ನು ಅಳವಡಿಸಲು ಮಂಜೂರು ಮಾಡಿ ಕೆ.ಎಸ್. ಪಿ .ಹೆಚ್. ಸಿ ರವರಲ್ಲಿ ಠೇವಣಿ 
ಇಟ್ಟಿರುವ ರೂ . 1771 - 00 ಲಕ್ಷಗಳ ಅನುದಾನವನ್ನು Live Finger Scanners for Finger Print Bureau and Solar Power Packs for CCTNS 
Project ಗೆ ಪ್ರಸಕ್ತ ಸಾಲಿನಲ್ಲಿಯೇ ಬಳಸಿಕೊಳ್ಳಲು ಸರ್ಕಾರದ ಮಂಜೂರಾತಿಯನ್ನು ನೀಡಲಾಗಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 02 ವೆಚ್ಚ- 11/13 , ದಿನಾಂಕ : 16 -01- 2013ರಲ್ಲಿ ನೀಡಿದ ಸಹಮತಿಯ ಮೇರೆಗೆ 
ಹೊರಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಹೆಚ್. ಆರ್ . ಪುಟ್ಟೇಗೌಡ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಪೋಲೀಸ್ ವೆಚ್ಚ) 


P . R. 615 
Sc - 50 


(೧೧೮೫) 


೧೧೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೪, ೨೦೧೩ 

ಭಾಗ ೧ 
ಒಳಾಡಳಿತ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಒಣ 284 ಪಿಪಿಇ 2012, ಬೆಂಗಳೂರು, ದಿನಾಂಕ : 04 - 04 - 2013 

ಸರ್ಕಾರದ ಆದೇಶ ಸಂಖ್ಯೆ : ಒಇ 55 ಪಿಪಿಇ 2012 , ದಿನಾಂಕ : 14 -03-2012 ಅನುಬಂಧದ 
ಪುಟ - 4ರ ಕ್ರಮ ಸಂಖ್ಯೆ : 27ರ ಅಂಕಣ (3) ರಲ್ಲಿ “2ನೇ ಹೆಚ್ಚುವರಿ ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, ಚಿತ್ರದುರ್ಗ ” 
ಎಂದಿರುವುದನ್ನು “1ನೇ ಹೆಚ್ಚುವರಿ ಸಿವಿಲ್ ಜಡ್ಸ್ (ಕಿವಿ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ , ಚಿತ್ರದುರ್ಗ ” ಎಂದು ; 

ಪುಟ - 6ರ ಕ್ರಮ ಸಂ . 47ರ ಅಂಕಣ (3) ರಲ್ಲಿ “3ನೇ ಹೆಚ್ಚುವರಿ ಸಿಜೆ (ಕಿವಿ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ , ಬಿಜಾಪುರ” ಎಂದಿರುವುದನ್ನು 
“ 1ನೇ ಹೆಚ್ಚುವರಿ ಸಿವಿಲ್ ಜಡ್ಸ್ ( ಕಿವಿ) ಮತ್ತು 1ನೇ ಜೆಎಂಎಫ್ಸಿ ನ್ಯಾಯಾಲಯ , ಬಿಜಾಪುರ ” ಎಂದು ತಿದ್ದುಪಡಿ ಮಾಡಿ ಓದಿಕೊಳ್ಳತಕ್ಕದ್ದು, ಉಳಿದಂತೆ , 
ಯಾವುದೇ ಬದಲಾವಣೆ ಇರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಡಿ. ಎಸ್ .ಜೋಗೋಜೆ, 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರ ), 
P . R . 616 

ಒಳಾಡಳಿತ ಇಲಾಖೆ ( ಪೋಲೀಸ್ ಸೇವೆಗಳು - ಬಿ ) 


ಒಳಾಡಳಿತ ಸಚಿವಾಲಯ 


ವಿಷಯ : ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಅಧಿಕಾರಿಗಳಿಗೆ ಆಯ್ಕೆ ದರ್ಜೆ ವೇತನ ಶ್ರೇಣಿಯನ್ನು 

ಮಂಜೂರು ಮಾಡುವ ಬಗ್ಗೆ . 
ಓದಲಾಗಿದೆ: 1) ಸರ್ಕಾರದ ಅಧಿಸೂಚನೆ ಸಂ . ಲಾ 147 ಪಿಪಿಇ 79, ದಿನಾಂಕ : 26 - 09 - 1979. 

2 ) ಸರ್ಕಾರದ ಅಧಿಸೂಚನೆ ಸಂ . ಲಾ 51 ಪಿಪಿಇ 80, ದಿನಾಂಕ : 02 - 04 - 1981. 
3 ) ಸರ್ಕಾರದ ಅಧಿಸೂಚನೆ ಸಂ . ಲಾ 89 ಪಿಪಿಇ 81, ದಿನಾಂಕ : 09 - 04 - 1981. 

ಸರ್ಕಾರದ ಅಧಿಸೂಚನೆ ಸಂ . ಲಾ 91 ಪಿಪಿಇ 86, ದಿನಾಂಕ : 27 - 05 - 1986. 
5) ಸರ್ಕಾರದ ಅಧಿಸೂಚನೆ ಸಂ . ಲಾ 187 ಪಿಪಿಇ 88 (II), ದಿನಾಂಕ : 08 - 08 - 1988 . 

ಸರ್ಕಾರದ ಅಧಿಸೂಚನೆ - II ಸಂ . ಲಾ 206 ಪಿಪಿಇ 87 , ದಿನಾಂಕ : 23 - 06 - 1989. 

ಸರ್ಕಾರದ ಅಧಿಸೂಚನೆ ಸಂ . ಲಾ 194 ಪಿಪಿಇ 92, ದಿನಾಂಕ : 22 - 04 - 1993. 
8) ಸರ್ಕಾರದ ಅಧಿಸೂಚನೆ ಸಂ . ಲಾ 194 ಪಿಪಿಇ 92 , ದಿನಾಂಕ : 25 - 02 - 1994. 
9) ಸರ್ಕಾರದ ಅಧಿಸೂಚನೆ ಸಂ . ಲಾ 20 ಪಿಪಿಇ 95, ದಿನಾಂಕ : 31 - 05 - 1995. 
10 ) ಸರ್ಕಾರದ ಆದೇಶ ಸಂ . ಲಾ 134 ಪಿಪಿಇ 2001, ದಿನಾಂಕ : 16 - 03 - 2004. 
11 ) ಸರ್ಕಾರದ ಆದೇಶ ಸಂ . ಲಾ 234 ಪಿಪಿಇ 2001, ದಿನಾಂಕ : 21 - 06 - 2004, 
12 ) ಸರ್ಕಾರದ ಆದೇಶ ಸಂ . ಎಫ್‌ಡಿ 31 ಎಸ್‌ಆರ್‌ಪಿ 2007( x) ದಿನಾಂಕ : 14 -08 - 2008. 
13) ಸರ್ಕಾರದ ಆದೇಶ ಸಂ . ಒಇ 637 ಪಿಪಿಇ 2005, ದಿನಾಂಕ : 29 - 05 -2010. 
14) ಸರ್ಕಾರದ ತಿದ್ದುಪಡಿ ಆದೇಶ ಸಂ . ಒಇ 637 ಪಿಪಿಇ 2005, ದಿನಾಂಕ : 08 - 07 - 2010 . 
15 ) ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಪತ್ರ ನಂ . ಡಿಪಿಎನ್‌ /ಸಿಶಾ -l/98 

( 08) /2008 - 09 , ದಿನಾಂಕ : 08 - 04 - 2010. 
16) ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಪತ್ರ ನಂ . ಡಿಪಿಎನ್‌/ ಸಿಶಾ -1/98 

(11)/ 2008 - 09, ದಿನಾಂಕ : 22 - 04 - 2010. 
17) ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಪತ್ರ ನಂ . ಡಿಪಿಎನ್/ಸಿಶಾ -1/98 

(03)/ 2008 -09, ದಿನಾಂಕ : 29 -03 - 2010 
18) ನಿರ್ದೇಶಕರು , ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಪತ್ರ ನಂ . ಡಿಪಿಎನ್‌ /ಸಿಶಾ -1/98 

( 02) /2008 - 09 , ದಿನಾಂಕ : 08 - 04 - 2010 . 
19) ಸರ್ಕಾರದ ಆದೇಶ ಸಂ . ಒಣ 637 ಪಿಪಿಇ 2005 , ದಿನಾಂಕ : 18 -10- 2011 . 

20) ಇಲಾಖಾ ಮುಂಬಡ್ತಿ ಸಮಿತಿ ಸಭೆಯ ನಡವಳಿ ಸಂ . ಒಣ 383 ಪಿಪಿಇ 2011 , ದಿನಾಂಕ : 01 - 10 - 2012 . 
ಪ್ರಸ್ತಾವನೆ: 

ಮೇಲೆ (15 ), (16 ), (17) ಮತ್ತು (18) ರಲ್ಲಿ ಓದಲಾದ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ನಿರ್ದೇಶಕರ ಪತ್ರಗಳಲ್ಲಿ ಈ 
ಕೆಳಕಂಡ ಅಧಿಕಾರಿಗಳ ಸೇವಾ ಮಾಹಿತಿಯನ್ನು ಮಹಾಲೇಖಪಾಲರಿಂದ ಪಡೆದು ಪರಿಶೀಲಿಸಿದೆ. ಮೇಲೆ ( 12) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ 
ವಿಧಿಸಿರುವ ಷರತ್ತನ್ನು ಪೂರೈಸಿದ್ದು, ಕೆ 19050 -27600ರ ಆಯ್ಕೆ ದರ್ಜೆ ವೇತನ ಶ್ರೇಣಿಯ ಮಂಜೂರಾತಿಗೆ ಅರ್ಹರಿರುತ್ತಾರೆ . 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೪ , ೨೦೧೩ 


೧೧೮೭ 


(1) ದಿವಂಗತ ಶ್ರೀ ವಿ . ಕೆ. ಮಾನೆ, 
( 2) ಶ್ರೀ ಎಂ . ಎಂ . ಕಿತ್ತೂರು ( ನಿವೃತ್ತ), 
(3) ಶ್ರೀ ಆರ್. ನಲಬಂದ್, 

(4) ಶ್ರೀ ಶೇಖ್‌ಸೌದ್ (ನಿವೃತ್ತ). 

ಇವರುಗಳು ಮೇಲೆ ಓದಲಾದ (1) ರಿಂದ (3) ರ ವರೆಗಿನ ಸರ್ಕಾರದ ಅಧಿಸೂಚನೆಯನ್ವಯ ಸಹಾಯಕ ಸರ್ಕಾರಿ ಅಭಿಯೋಜಕರ ಹುದ್ದೆಗೆ 
ನೇರನೇಮಕಾತಿ ಮೂಲಕ ಆಯ್ಕೆಗೊಂಡಿರುತ್ತಾರೆ, ಮೇಲೆ ( 4), ( 5), ( 6) ರಲ್ಲಿ ಓದಲಾದ ಸರ್ಕಾರದ ಅಧಿಸೂಚನೆಗಳನ್ವಯ ಹಿರಿಯ ಸಹಾಯ ಸರ್ಕಾರಿ 
ಅಭಿಯೋಜಕರು/ ಈ ಹಿಂದೆ ಸಹಾಯಕ ಅಭಿಯೋಗ ನಿರ್ದೇಶಕರ ಹುದ್ದೆ ಎಂಬ ಪದನಾಮವನ್ನು ಹೊಂದಿದ್ದ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ 
ಹೊಂದಿರುತ್ತಾರೆ. 

ಮೇಲೆ ( 7), (8) ಮತ್ತು (9) ರಲ್ಲಿ ಓದಲಾದ ಸರ್ಕಾರದ ಅಧಿಸೂಚನೆಗಳನ್ವಯ ಇವರುಗಳು ಸರ್ಕಾರಿ ಅಭಿಯೋಜಕರು/ ಈ ಹಿಂದೆ 
ಅಭಿಯೋಗ ಉಪ ನಿರ್ದೇಶಕರ ಹುದ್ದೆ ಎಂಬ ಪದನಾಮ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ಹೊಂದಿ , ಕ್ರಮವಾಗಿ ದಿನಾಂಕ : 25 - 06 - 1993ರ 
ಪೂರ್ವಾಹ್ನ , 06 - 06 - 94ರ ಅಪರಾಹ್ನ , 08 - 05 -1995ರ ಪೂರ್ವಾಹ್ನ ಮತ್ತು 27 - 06 - 1995ರ ಪೂರ್ವಾಹ್ನ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿರುತ್ತಾರೆ. 

ಇವರುಗಳು ಸದರಿ ರೂ . 18150 - 26925ರ ವೇತನ ಶ್ರೇಣಿಯ ಗ್ರೂಪ್- ಎ ಅಧಿಕಾರಿಯ ಹುದ್ದೆಯಾದ ಸರ್ಕಾರಿ ಅಭಿಯೋಜಕರ ಹುದ್ದೆಯಲ್ಲಿ 
8 ವರ್ಷಗಳಿಗೂ ಹೆಚ್ಚಿನ ಅವಧಿಗೆ ನಿರಂತರ ಸೇವೆಯನ್ನು ಯಾವುದೇ ಮುಂಬಡ್ತಿ ಇಲ್ಲದೇ ಸಲ್ಲಿಸಿರುತ್ತಾರೆ. ಸದರಿಯವರುಗಳು ಅವರುಗಳ ಮುಂದಿನ 
ಹುದ್ದೆಯಾದ ಈ ಹಿಂದೆ ಜಂಟಿ ಅಭಿಯೋಗ ನಿರ್ದೇಶಕರ ಹುದ್ದೆ ಎಂಬ ಪದನಾಮವನ್ನು ಹೊಂದಿದ್ದ ಹುದ್ದೆಗೆ ಬಡ್ತಿ ಹೊಂದಲು ಇಲಾಖಾ ವೃಂದ ಮತ್ತು 
ನೇಮಕಾತಿ ನಿಯಮಗಳನ್ವಯ ಅರ್ಹರಿರುತ್ತಾರೆ . ಈ ಹಿಂದಿನ ಯಾವುದೇ ಹುದ್ದೆಯಲ್ಲಿ ಆಯ್ಕೆಕಾಲಿಕ ಶ್ರೇಣಿಯನ್ನಾಗಲಿ, ಹಿರಿಯ ವೇತನ ಶ್ರೇಣಿಯನ್ನಾಗಲಿ 
ಅಥವಾ ಹೆಚ್ಚುವರಿ ವೇತನ ಬಡ್ತಿಯನ್ನಾಗಲಿ ಪಡೆದಿರುವುದಿಲ್ಲ. ಸದರಿಯವರುಗಳು ಅವರುಗಳ ಸೇವಾವಧಿಯಲ್ಲಿ ಯಾವುದೇ ವೇತನ ರಹಿತ / ಅಸಾಧಾರಣ 
ರಜೆಯನ್ನು ಪಡೆದಿರುವುದಿಲ್ಲ ಹಾಗೂ ಅನಧಿಕೃತವಾಗಿ ಕರ್ತವ್ಯಕ್ಕೆ ಗೈರು ಹಾಜರಾಗಿರುವುದಿಲ್ಲ . ಅಮಾನತ್ತಿನಲ್ಲಿ ಇಟ್ಟಿರುವುದಿಲ್ಲ . ಇವರುಗಳ ವಿರುದ್ದ ಸದರಿ 
01 -08- 2008ರ ಅವಧಿಯಲ್ಲಿ ಯಾವುದೇ ಕ್ರಿಮಿನಲ್ ಪ್ರಕರಣ ದಾಖಲಾಗಿರುವುದಿಲ್ಲ. ಕ್ರಮ ಸಂಖ್ಯೆ (1) ಮತ್ತು ( 3) ರಲ್ಲಿ ಹೇಳಲಾಗಿರುವ ಅಧಿಕಾರಿಗಳ 
ವಿರುದ್ಧ ಯಾವುದೇ ಇಲಾಖೆ ವಿಚಾರಣೆ ಬಾಕಿ ಇರುವುದಿಲ್ಲ ಮತ್ತು ಹೂಡಲು ಉದ್ದೇಶಿಸಿರುವುದಿಲ್ಲ. 

ಆದರೆ, ಕ್ರಮ ಸಂಖ್ಯೆ (2) ರಲ್ಲಿ ಹೇಳಲಾದ ನಿವೃತ್ತ ಅಧಿಕಾರಿಯಾದ ಶ್ರೀ ಎಂ . ಎಂ . ಕಿತ್ತೂರು ಇವರ ವಿರುದ್ದ ಮೇಲೆ (10 ) ರಲ್ಲಿ ಓದಲಾದ 
ಸರ್ಕಾರದ ಆದೇಶದನ್ವಯ ಇಲಾಖಾ ವಿಚಾರಣೆಗೆ ಆದೇಶಿಸಲಾಗಿದೆ. ಸದರಿ ಇಲಾಖಾ ವಿಚಾರಣೆಯಲ್ಲಿ ಇವರ ವಿರುದ್ಧದ ಆರೋಪಗಳು 
ಸಾಭೀತಾಗಿದ್ದರಿಂದ ಮೇಲೆ ( 11) ರಲ್ಲಿ ಓದಲಾದ ಸರ್ಕಾರದ ಆದೇಶದನ್ವಯ ಒಂದು ವಾರ್ಷಿಕ ವೇತನ ಬಡ್ತಿಯನ್ನು ನಂತರದ ವೇತನಾ ಬಡ್ತಿಗಳ ಮೇಲೆ 
ಪರಿಣಾಮ ಬೀರದಂತೆ ತಡೆ ಹಿಡಿಯುವ ಶಿಕ್ಷೆಯನ್ನು ವಿಧಿಸಲಾಗಿದೆ. ದಂಡನಾವಧಿಯು 30 - 09 - 2005ಕ್ಕೆ ಅಂತ್ಯಗೊಂಡಿರುತ್ತದೆ. 

ಕ್ರಮ ಸಂಖ್ಯೆ (4) ರ ಹೇಳಲಾದ ನಿವೃತ್ತ ಅಧಿಕಾರಿಯಾದ ಶ್ರೀ ಶೆಬ್‌ಸೌದ್ ಇವರ ವಿರುದ್ದ ಮೇಲೆ (13) ಮತ್ತು (14) ರಲ್ಲಿ ಓದಲಾದ ಸರ್ಕಾರದ 
ಆದೇಶಗಳನ್ವಯ ಇಲಾಖಾ ವಿಚಾರಣೆಗೆ ಆದೇಶಿಸಲಾಗಿದೆ. ಸದರಿ ಇಲಾಖಾ ವಿಚಾರಣೆಯಲ್ಲಿ ಇವರ ವಿರುದ್ಧದ ಆರೋಪಗಳು ಸಾಭೀತಾಗಲಿಲ್ಲವಾದ್ದರಿಂದ 
ಮೇಲೆ (19 ) ರಲ್ಲಿ ಓದಲಾದ ಸರ್ಕಾರದ ಆದೇಶದನ್ವಯ ಆರೋಪದಿಂದ ಮುಕ್ತಗೊಳಿಸಿದೆ. 

ಇವರುಗಳಿಗೆ ಅನ್ವಯವಾಗುವಂತೆ ದಿನಾಂಕ : 01 - 08 - 2008 ಅಥವಾ ದಿನಾಂಕ : 01 - 08 - 2009ಕ್ಕೆ ನಿಕಪೂರ್ವದ 5 ವರ್ಷಗಳ ವಾರ್ಷಿಕ 
ಕಾರ್ಯನಿರ್ವಹಣಾ ವರದಿಗಳನ್ನು ಪರಿಶೀಲಿಸಿದೆ. ಯಾವುದೇ ಪ್ರತಿಕೂಲ ಷರಾ ಇರುವುದಿಲ್ಲ. 

ಮೇಲೆ ( 20) ರಲ್ಲಿ ಓದಲಾದ ದಿನಾಂಕ : 01- 10 - 2012ರಂದು ಜರುಗಿದ ಇಲಾಖಾ ಮುಂಬಡ್ತಿ ಸಮಿತಿಯ ಸಭೆಯು ಇವರುಗಳಿಗೆ ಮೇಲೆ 
(12) ರಲ್ಲಿ ಓದಲಾದ ಸರ್ಕಾರದ ಆದೇಶದ ಪ್ರಕಾರ 19050 - 27600ರ ಆಯ್ಕೆ ದರ್ಜೆ ವೇತನ ಶ್ರೇಣಿಯನ್ನು ಅರ್ಹರಿರುವ ದಿನಾಂಕದಿಂದ ಮಂಜೂರು 
ಮಾಡಲು ಅನುಮೋದನೆ ನೀಡಿದೆ. 
ಆದ್ದರಿಂದ, ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ . 

ಸರ್ಕಾರದ ಆದೇಶ ಸಂ . ಒಇ 383 ಪಿಪಿಇ 2011 , ಬೆಂಗಳೂರು, ದಿನಾಂಕ : 4ನೇ ಫೆಬ್ರವರಿ 2013 
ಪ್ರಸ್ತಾವನೆಯಲ್ಲಿನ ಅಂಶಗಳ ಹಿನ್ನಲೆಯಲ್ಲಿ, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಸಮೂಹ- ಎ ಯ ರೂ . 18150 -26925ಯ 
ವೇತನ ಶ್ರೇಣಿ ಸರ್ಕಾರಿ ಅಭಿಯೋಜಕರು / ಈ ಹಿಂದೆ ಅಭಿಯೋಗ ಉಪ ನಿರ್ದೇಶಕರ ಹುದ್ದೆ ಎಂದು ಪದನಾಮವನ್ನು ಹೊಂದಿದ್ದ ಹುದ್ದೆಯಲ್ಲಿ 8 
ವರ್ಷಗಳಿಗೂ ಹೆಚ್ಚಿನ ಅವಧಿಯ ನಿರಂತರ ಸೇವೆಯನ್ನು ಯಾವುದೇ ಮುಂಬಡ್ತಿಯಿಲ್ಲದೇ ಪೂರೈಸಿರುವುದರಿಂದ ಈ ಕೆಳಕಂಡವರುಗಳಿಗೆ ಸರ್ಕಾರದ 
ಆದೇಶ ಸಂ . ಎಫ್‌ಡಿ 31 ಎಸ್ ಆರ್ ಪಿ 2007( x), ದಿನಾಂಕ : 14 - 08 - 2008ರ ಅನುಸಾರ ಅಂಕಣ (3) ರಲ್ಲಿ ತೋರಿಸಲಾಗಿರುವ ದಿನಾಂಕದಿಂದ ಜಾರಿಗೆ 
ಬರುವಂತೆ ರೂ . 19050 - 27600ರ ಆಯ್ಕೆ ದರ್ಜೆ ವೇತನ ಶ್ರೇಣಿಯನ್ನು ಮಂಜೂರು ಮಾಡಿದೆ. 

ಅಧಿಕಾರಿಯ ಹೆಸರು 

ದಿನಾಂಕ 
ದಿವಂಗತ ಶ್ರೀ ವಿ. ಕೆ. ಮಾನೆ, 

01 - 08 - 2008 
ಶ್ರೀ ಎಂ . ಎಂ . ಕಿತ್ತೂರು (ನಿವೃತ್ತ) 

01 - 08 - 2009 
ಶ್ರೀ ಆರ್. ನಲಬಂದ್, 

01 - 08 - 2008 | 
ಶ್ರೀ ಶೇಖ್‌ಸೌದ್ (ನಿವೃತ್ತ) 

01 - 08 - 2008 


ಕ್ರಸಂ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಹೆಚ್ . ಕೆ. ನಿಂಗಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು - ಬಿ) 


P . R . 617 


೧೧೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೪, ೨೦೧೩ 

ಭಾಗ ೧ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ: ಇಲಾಖಾ ಮಟ್ಟದ ಸರ್ಕಾರದ ಸರ್ವೋತ್ತಮ ಸೇವಾ ಪ್ರಶಸ್ತಿ ನೀಡುವ ಬಗ್ಗೆ. 
ಓದಲಾಗಿದೆ: 1. ದಿನಾಂಕ : 20 - 11 - 2012ರ ಸರ್ಕಾರದ ಆದೇಶದ ಸಂಖ್ಯೆ : ಸಿಆಸುಇ : 105 : ಇಆಸು 2011 . 

2. ದಿನಾಂಕ : 04 - 01 - 2013 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಇಲಾಖಾ ಮಟ್ಟದ 

ಸವೋತ್ತಮ ಸೇವಾ ಪ್ರಶಸ್ತಿ ಸಮಿತಿ ಸಭೆಯ ನಡವಳಿ. 

3. ದಿನಾಂಕ : 06 - 03 - 2013ರ ಆದೇಶ ಸಂಖ್ಯೆ : ಸಿಆಸುಇ : 105 ಇಆಸು : 2011 . 
ಪ್ರಸ್ತಾವನೆ: 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ:105: ಇಆಸು:2011, ದಿನಾಂಕ : 20 - 11 -2012ರಲ್ಲಿ ರಾಜ್ಯ ಸರ್ಕಾರವು ಅತ್ಯುನ್ನತ 
ಸೇವೆಗೈದ | ಸಾಧನೆ ಗೈದ ರಾಜ್ಯ ಸರ್ಕಾರಿ ನೌಕರರಿಗೆ “ ಸರ್ವೋತ್ತಮ ಸೇವಾ ಪ್ರಶಸ್ತಿ ” ನೀಡುವ ಬಗ್ಗೆ ಯೋಜನೆಯನ್ನು ರೂಪಿಸಿ, ಪ್ರತ್ತೊಂದು ಜಿಲ್ಲಾ 
ಮಟ್ಟದಲ್ಲಿ 6 ಪ್ರಶಸ್ತಿಗಳನ್ನು , ಇಲಾಖಾವಾರು 30 ಪ್ರಶಸ್ತಿಗಳನ್ನು ಹಾಗೂ ರಾಜ್ಯ ಮಟ್ಟದಲ್ಲಿ 3 ಪ್ರಶಸ್ತಿಗಳನ್ನು ನೀಡುವ ಬಗ್ಗೆ ಮಾರ್ಗಸೂಚಿಗಳನ್ನು 
ಹೊರಡಿಸಿದೆ. 

ಮೇಲೆ ಓದಲಾದ (2 ) ರ ದಿನಾಂಕ : 2013ರ ಇಲಾಖಾ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿ ಸಮಿತಿ ಸಭೆಯ ನವಡವಳಿಯನ್ವಯ , 
ಶ್ರೀ ದೇವರಾಜು, ಉಪ ಕಾರ್ಯದರ್ಶಿ , ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು), ರವರನ್ನು “ ಇಲಾಖಾ ಮಟ್ಟದ ಸರ್ವೋತ್ತಮ 
ಸೇವಾ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಮೇಲೆ ಓದಲಾದ (3) ರ ದಿನಾಂಕ : 06 - 03 -2013ರ ಆದೇಶದ ಸಂಖ್ಯೆ : ಸಿಆಸುಇ:105: ಇಆಸು:2011, ಓದಲಾದ 
( 2) ರ ಭಾಗದಲ್ಲಿ ಹಾಗೂ ಪ್ರಸ್ತಾವನೆಯ ಕಂಡಿಕೆ ( 2) ರಲ್ಲಿನ ಭಾಗವು ಕಪ್ಪಿನಿಂದಾಗಿ ತಪ್ಪಾಗಿರುವುದರಿಂದ ಸದರಿ ಆದೇಶವನ್ನು ಹಿಂಪಡೆಯುವ 
ಸಂಬಂಧದಲ್ಲಿ ಈ ಕೆಳಗಿನ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 105 ಇಆಸು 2011 , ಬೆಂಗಳೂರು, ದಿನಾಂಕ: 08ನೇ ಏಪ್ರಿಲ್ , 2013 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಆದೇಶ ಸಂಖ್ಯೆ : ಸಿಆಸುಇ 105 ಇಆಸು 2011 , ಬೆಂಗಳೂರು, 
ದಿನಾಂಕ : 06 - 03 - 2013ರ ಆದೇಶವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಿಂಪಡೆಯಲಾಗಿದೆ. ಮುಂದುವರೆದು, ರಾಜ್ಯ ಸರ್ಕಾರವು 2013ನೇ ಸಾಲಿಗೆ 
ಶ್ರೀ ದೇವರಾಜು, ಉಪ ಕಾರ್ಯದರ್ಶಿ , ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು ), ವಿಧಾನಸೌಧ, ಬೆಂಗಳೂರು. ಇವರಿಗೆ 
ಇಲಾಖಾ ಮಟ್ಟದ ಸವೋತ್ತಮ ಸೇವಾ ಪ್ರಶಸ್ತಿ ಹಾಗೂ ಪ್ರೋತ್ಸಾಹ ಧನವಾದ ರೂ . 15,000 - 00 (ರೂಪಾಯಿ ಹದಿನೈದು ಸಾವಿರ ಮಾತ್ರ) ನೀಡಲು 
ಮಂಜೂರಾತಿ ನೀಡಿದೆ. 

ಈ ಪ್ರಶಸ್ತಿಯು ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 105 ಇಸು 2011 ದಿನಾಂಕ : 20 - 11 - 2012ರಲ್ಲಿ ಹೊರಡಿಸಲಾಗಿರುವ 
ಮಾರ್ಗಸೂಚಿಯ ಷರತ್ತು ಮತ್ತು ನಿಬಂಧನೆಗಳಿಗೆ ಒಳಪಟ್ಟಿರುತ್ತದೆ. 

ಈ ಪ್ರಶಸ್ತಿ ನೀಡಲು ತಗಲುವ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ “ 2052 - 00 - 090 - 0 - 25 - 059 ( ಯೋಜನೇತರ) - ಆಡಳಿತ ಸುಧಾರಣೆ ಸವಾಲು 
ನಿಧಿ ಇತರೆ ಖರ್ಚುಗಳು ಅಡಿಯಲ್ಲಿ ಒದಗಿಸಲಾಗಿರುವ ಅನುದಾನದಲ್ಲಿ ಭರಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಡಾ || ಗೀತಾ. ಎಲ್ . 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
P . R . 621. 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಅಡಳಿತ ಸುಧಾರಣೆ ( ತರಬೇತಿ) 


PERSONNEL AND ADMINISTRATIVE SECRETARIAT 


Sub : 


Read 


2nd Administrative Reforms Commission 1st report - Right to information master key to Good 
Governance - reg . 
1. O. M .No. 46013/3/2007-0 & M dated : 28 -05- 2012 received from the Deputy Secretary, 

Ministry of Personnel, Public Grievances & Pension Department of Administrative Reforms 
& Public Grievances, Government of India. 


Preamble : 


In the Office Memorandum dated : 28 -05 -2012 read at ( 1) above the Department of Administrative Reforms & Public 
Grievances in the Ministry of Personnel, Public Grievances & Pensions, as a nodal Government agency is charged with the 
responsibility of prescribing procedures for Secretariat work . 

The 2nd Administrative Reforms Commission in its first report on Right to Information Act has made a recommendation that 
paragraph 116 of the Central Secretariat Manual of Office Procedure may be amended as follows and has also recommended that the 
State Governments may be advised to carry out similar amendments in their manuals , if such provisions exists therein . 

“ Communication of Official Information : Every Government Servant shall, in performance of his duties in good 
faith , communicate to a member of public or any organization full and accurate information , which can be 
disclosed under the Right to Information Act. (Nothing stated above shall be construed as permitting 
communication of classified information in an unauthorized manner or for improper gains to a Government 
Servant or others) . ” 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೪, ೨೦೧೩ 


೧೧೮೯ 


Government after careful consideration issues the following order : 

GOVERNMENT ORDER NO . DPAR 172 AAR 2012 BANGALORE DATED : 16 -04 - 2013 . 
Paragraph 146 of Karnataka Government SecretariatManual ofOffice Procedure (Revised ) 2005 which reads as follows : 

“ 146 Furnishing of Information : Notified competent Authorities shall examine every request for information within the 
prescribed time. If request does not come under the exceptions contained in the Act and the subject matter is not 
ready in the public domain , the information shall be furnished . The Act requires the Notification of Appellate 
Authorities. The Appellate Authorities. shall examine and Rule on appeals filed by applicants who feel that the 
competent Authorities have failed to abide by the Act." 
Shall be read as follows henceforth for all purpose : 
“ 146 . Communication of Official Information : Every Government Servant shall, in performance of his duties in good 
faith , communicate to a member of public or any organization full and accurate information , which can be disclosed 
under the Right to Information Act. (Nothing stated above shallbe construed as permitting communication of classified 
information in an unauthorized manner or for improper gains to a Government Servant or others)." 


By order and in the name of the Governor of Karnataka , 

DR . GEETHA , L . 
P . R . 622 

Under Secretary to Government, 
Sc - 100 

DPAR -AR (Training ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ : ತಾಂತ್ರಿಕ ಸಲಹಾ ಸಮಿತಿ ಮತ್ತು ಇ - ಆಡಳಿತಕ್ಕೆ ಸಂಬಂಧಿಸಿದ ಇತರೆ ಸಮಿತಿಗಳ ಸಭೆಗಳಿಗೆ ಹಾಜರಾದ 

ಸಂದರ್ಭಗಳಲ್ಲಿ ಉಪಸ್ಥಿತಿ ಭತ್ಯೆ ನೀಡುವ ಬಗ್ಗೆ. 
ಓದಲಾಗಿದೆ : 1. ದಿನಾಂಕ : 04 - 08 - 2005ರ ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 101 ಇಆಇ 2004. 

2. ದಿನಾಂಕ : 11 - 04 -2007ರ ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 8 ಇಆಇ 2007 . 

3 , ದಿನಾಂಕ : 08 - 01 - 2013ರಂದು ನಡೆದ ರಾಜ್ಯ ಮಟ್ಟದ ತಾಂತ್ರಿಕ ಸಲಹಾ ಸಮಿತಿ ಸಭೆಯ ನಡವಳಿಗಳು . 
ಪ್ರಸ್ತಾವನೆ : 

1. ಮೇಲೆ (1) ರಲ್ಲಿ ಓದಲಾದ ದಿನಾಂಕ 04 - 08 - 2005ರ ಆದೇಶದನ್ವಯ ಈ ಕೆಳಕಂಡಂತೆ ಸರ್ಕಾರದ ಮಂಜೂರಾತಿ ನೀಡಲಾಗಿತ್ತು : 

" Government are pleased to accord sanction to enhance the existing sitting fee of Rs. 400 .00 to Rs. 500-00 for technical 
experts attending meetings of departmental Technical Advisory Panels and the State Technical Advisory Panel” 
ಅದಾದ ನಂತರ ಮೇಲೆ ( 2)ರಲ್ಲಿ ಓದಲಾದ ದಿನಾಂಕ : 11 - 04 - 2007ರ ಆದೇಶದನ್ವಯ ಈ ಕೆಳಕಂಡಂತೆ ಸರ್ಕಾರದ ಮಂಜೂರಾತಿ 
ನೀಡಲಾಗಿತ್ತು. 
“ ಇ - ಆಡಳಿತ ಯೋಜನೆಗಳಿಗೆ ಸಂಬಂಧಿಸಿದಂತೆ, ಯಾವುದೇ ತಾಂತ್ರಿಕ ಸಲಹೆ ಇತ್ಯಾದಿ ಪಡೆಯುವ ಸಲುವಾಗಿ ತಾಂತ್ರಿಕ ಸಲಹಾ ಸಮಿತಿ 
( TAP ) ಸದಸ್ಯರ ಸೇವೆಯನ್ನು ಟೆಂಡರ್‌ ಪರಿಶೀಲನಾ ಸಮಿತಿ ಅಥವಾ ಇತರೇ ಸಮಿತಿಗಳಲ್ಲಿ ವಿಶೇಷ ಆಹ್ವಾನಿತರಾಗಿ ಅಥವಾ ಸದಸ್ಯರಾಗಿ 
ಪಡೆದಲ್ಲಿ ಪ್ರತಿ ಸಭೆಗೆ ರೂ . 500 - 00 ಉಪಸ್ಥಿತಿ ಭತ್ಯೆಯನ್ನು ಸದರಿ ಸದಸ್ಯರಿಗೆ ನೀಡಲು ಸರ್ಕಾರ ಅನುಮತಿ ನೀಡಿದೆ. ಇದಲ್ಲದೆ, ತಾಂತ್ರಿಕ 

ಸಲಹಾ ಸಮಿತಿ (TAP) ಸಭೆಗೆ ಹಾಜರಾಗುವ ಸದಸ್ಯರಿಗೆ ಯಥಾಸ್ಥಿತಿ ಉಪಸ್ಥಿತಿ ಭತ್ಯೆಯನ್ನು ರೂ . 500 / - ನ್ನು ನೀಡತಕ್ಕದ್ದು.” 
2. ಮೇಲ್ಕಂಡ ಉಪಸ್ಥಿತಿ ಭತ್ಯೆಯನ್ನು ಪರಿಷ್ಕರಿಸುವ ಬಗ್ಗೆ ಸರ್ಕಾರ ಪರಿಶೀಲಿಸಿ. ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 15 ಇಆಇ 2013 ಬೆಂಗಳೂರು, ದಿನಾಂಕ : 30ನೇ ಮಾರ್ಚ್ 2013 
3. ಮೇಲೆ (1) ಮತ್ತು (2)ರಲ್ಲಿ ಓದಲಾದ ದಿನಾಂಕ : 04 -08-2005 ಮತ್ತು 11 - 04 - 2007ರ ಸರ್ಕಾರಿ ಆದೇಶಗಳನ್ನು ರದ್ದುಪಡಿಸುತ್ತಾ , 

ಇ - ಆಡಳಿತ ಯೋಜನೆಗಳಿಗೆ ಸಂಬಂಧಿಸಿದಂತೆ ತಾಂತ್ರಿಕ ಸಲಹೆ ಇತ್ಯಾದಿ ಪಡೆಯುವ ಸಲುವಾಗಿ ರಚಿಸಲಾದ ಸಮಿತಿಗಳಿಗೆ ಸದಸ್ಯರಾಗಿ 
ನಾಮ ನಿರ್ದೇಶಿತವಾದ ತಾಂತ್ರಿಕ ತಜ್ಞರ ಸೇವೆಯನ್ನು, ಅಂತಹ ಸಮಿತಿಗಳಾದ ರಾಜ್ಯ ಮಟ್ಟದ ಮತ್ತು ಇಲಾಖಾ ತಾಂತ್ರಿಕ ಸಲಹಾ ಸಮಿತಿ 
ಸಭೆಗಳಿಗೆ, ಟೆಂಡರ್‌ ಪರಿಶೀಲನಾ ಸಮಿತಿ ಅಥವಾ ಇತರೇ ಸಮಿತಿಗಳಲ್ಲಿ ವಿಶೇಷ ಆಹ್ವಾನಿತರಾಗಿ ಅಥವಾ ಸದಸ್ಯರಾಗಿ ಪಡೆದಲ್ಲಿ, ಪ್ರತಿ 
ಸಭೆಗೆ 1000 -00 ( ಒಂದು ಸಾವಿರ ರೂಪಾಯಿಗಳ ) ಉಪಸ್ಥಿತಿ ಭತ್ಯೆಯನ್ನು ಸದರಿ ಸದಸ್ಯರಿಗೆ ನೀಡಲು ಈ ಮೂಲಕ ಸರ್ಕಾರದ 

ಮಂಜೂರಾತಿ ನೀಡಿದೆ. 
4. ಈ ಆದೇಶವನ್ನು ಆರ್ಥಿಕ ಇಲಾಖೆಯ ದಿನಾಂಕ : 13 - 03 - 2013 ಟಿಪ್ಪಣಿ ಸಂಖ್ಯೆ : ಆಇ/ ವೆಚ್ಚ - 11 /295/ 13 ರನ್ವಯ ನೀಡಿದ 
ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಹೆಚ್. ಆರ್ . ನಾಗರಾಜ, 
P . R . 624 

ಪೀಠಾಧಿಕಾರಿ - 2 , 
SC - 700 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಇ - ಆಡಳಿತ) 


೧೧೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೪, ೨೦೧೩ 

ಭಾಗ ೧ 
ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವಾಲಯ 
ವಿಷಯ : ಕೊಪ್ಪಳ ಜಿಲ್ಲೆ, ಗಂಗಾವತಿ ತಾಲ್ಲೂಕು, ಯರಡೋಣಾ ಗ್ರಾಮದ ಶ್ರೀ ಮೊಹಮ್ಮದ್ ಅಬ್ದುಲ್ ತಂದೆ ವಲಿಸಾಬ ಮುಲ್ಲಾ ಖಾಜಿ , 

ಇವರನ್ನು ಖಾಜಿಯನ್ನಾಗಿ ನೇಮಕ ಮಾಡುವ ಬಗ್ಗೆ. 
ಓದಲಾಗಿದೆ: 1. ಜಿಲ್ಲಾಧಿಕಾರಿಗಳು, ಕೊಪ್ಪಳರವರ ಪತ್ರ ಸಂಖ್ಯೆ: ಕಂದಾಯ /ದೇವಸ್ಥಾನ/ ಸಿಆರ್/69/2010 -11/13931 , ದಿನಾಂಕ: 23- 02 - 2012 . 

2. ಕರ್ನಾಟಕ ರಾಜ್ಯ ವಕ್ಸ್ ಮಂಡಳಿ, ವಕ್ಸ್‌ ಅಧಿಕಾರಿಗಳು ಜಿಲ್ಲಾ ವಕ್ಸ್ ಸಲಹಾ ಸಮಿತಿರವರ ಪತ್ರ ಸಂಖ್ಯೆ: DWAC/APPT/ 

KHAZI/03/KPL/ 2001 -02/519 , ದಿನಾಂಕ : 03 - 12 - 2011 . 
ಪ್ರಸ್ತಾವನೆ: 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಪತ್ರದಲ್ಲಿ ಕೊಪ್ಪಳ ಜಿಲ್ಲೆ, ಗಂಗಾವತಿ ತಾಲ್ಲೂಕು, ಯರಡೋಣಾ ಗ್ರಾಮ ಶ್ರೀ ಮೊಹಮ್ಮದ್ ಅಬ್ದುಲ್ 
ತಂದೆ ವಲಿಸಾಬ್ ಮುಲ್ಲಾ ಖಾಜಿ ಇವರನ್ನು ಖಾಜಿಯನ್ನಾಗಿ ನೇಮಕ ಮಾಡುವ ಬಗ್ಗೆ ಖಾಜಿ ಆಧಿನಿಯಮ 1880ರನ್ವಯ ಪರಿಶೀಲಿಸಿ, ಕೊಪ್ಪಳ ಜಿಲ್ಲಾ 
ವಕ್ಸ್ ಸಲಹಾ ಸಮಿತಿಯ ವಕ್ಸ್‌ ಅಧಿಕಾರಿಗಳು ಮತ್ತು ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಅಧಿಕಾರಿಗಳು ಮತ್ತು ತಹಶೀಲ್ದಾರ್ 
ಗಂಗಾವತಿ ಇವರ ವರದಿಗಳನ್ನು ಆಧರಿಸಿ ಶ್ರೀ ಮೊಹಮ್ಮದ್ ಅಬ್ದುಲ್ ತಂದೆ ವಲಿಸಾಬ್ ಮುಲ್ಲಾ ಖಾಜಿ ಇವರನ್ನು ಯರಡೋಣಾ ಗ್ರಾಮದ 
ಖಾಜಿಯನ್ನಾಗಿ ನೇಮಕ ಮಾಡಲು ಶಿಫಾರಸ್ಸು ಮಾಡಿರುತ್ತಾರೆ. 

ಮೇಲೆ ಕ್ರಮ ಸಂಖ್ಯೆ ( 2 ) ರಲ್ಲಿ ಓದಲಾದ ಪತ್ರದಲ್ಲಿ ಕರ್ನಾಟಕ ರಾಜ್ಯ ವಕ್ ಮಂಡಳಿಯ ಕೊಪ್ಪಳ ಜಿಲ್ಲಾ ವಕ್ ಅಧಿಕಾರಿಗಳ ವರದಿಯಂತೆ 
ಶ್ರೀ ಮೊಹಮ್ಮದ್ ಅಬ್ದುಲ್ ತಂದೆ ವಲಿಸಾಬ್ ಮುಲ್ಲಾ ಖಾಜಿರವರನ್ನು ಯರಡೋಣ ಗ್ರಾಮದ ಖಾಜಿಯನ್ನಾಗಿ ನೇಮಕ ಮಾಡಲು ಶಿಫಾರಸ್ಸು 
ಮಾಡಿರುತ್ತಾರೆ . 
ಸರ್ಕಾರವು ಈ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : MWD 367WES 2010 , ಬೆಂಗಳೂರು, ದಿನಾಂಕ: 25 - 03 - 2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಖಾಜಿ ಅಧಿನಿಯಮ 1880ರ ಸೆಕ್ಷನ್ ( 2) ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ 
ಶ್ರೀ ಮೊಹಮ್ಮದ್ ಅಬ್ದುಲ್ ತಂದೆ ವಲಿಸಾಬ್ ಮುಲ್ಲಾ ಖಾಜಿ , ಇವರನ್ನು ಕೊಪ್ಪಳ ಜಿಲ್ಲೆ, ಗಂಗಾವತಿ ತಾಲ್ಲೂಕು, ಯರಡೋಣ ಗ್ರಾಮದ ಖಾಜಿಯನ್ನಾಗಿ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ . 

ಅಬ್ಬಾಸ್ ಷರೀಫ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . . 625 

ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ 


ಕಂದಾಯ ಸಚಿವಾಲಯ 
ವಿಷಯ : ಬಂಟ್ವಾಳ ತಾಲ್ಲೂಕು, ಗೋಳ್ತಮಜಲು ಗ್ರಾಮದ ಸ. ನಂ . 35 /1ರಲ್ಲಿ 0 - 18 ಎಕರೆ ಜಮೀನನ್ನು 

ಶ್ರೀ ರಾಮಾಂಜನೇಯ ಸೇವಾ ಟ್ರಸ್ಟ್ ( ರಿ) ಇವರಿಗೆ ಮಂಜೂರು ಮಾಡುವ ಬಗ್ಗೆ. 
ಓದಲಾಗಿದೆ: 1. ಜಿಲ್ಲಾಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಇವರ ಪತ್ರ ಸಂಖ್ಯೆ : ರೆಫ್. ಎಲ್ಎನ್‌ಡಿ 

376 /2011 - 12 ( ಬಿ2 ) ಸಿ. ನಂ . ದಿನಾಂಕ : 10 - 08 - 2011 , 
2. ಪ್ರಾದೇಶಿಕ ಆಯುಕ್ತರು, ಮೈಸೂರು ವಿಭಾಗ , ಮೈಸೂರು ಇವರ ಪತ್ರ ಸಂ . ಎಲ್ಎನ್‌ಡಿ (3) 

ಸಿಆ‌ :26/2011 -12 ದಿನಾಂಕ : 10 - 08 - 2011. 
ಜಿಲ್ಲಾಧಿಕಾರಿ, ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಪ್ರಾದೇಶಿಕ ಆಯುಕ್ತರು, ಮೈಸೂರು ವಿಭಾಗ ಇವರು ಮೇಲೆ ಓದಲಾದ ಪತ್ರಗಳಲ್ಲಿ ದಕ್ಷಿಣ ಕನ್ನಡ 
ಜಿಲ್ಲೆ, ಬಂಟ್ವಾಳ ತಾಲ್ಲೂಕು, ಗೋಳ್ತಮಜಲು ಗ್ರಾಮದ ಸ. ನಂ . 351ರಲ್ಲಿ 0 - 18 ಎಕರೆ ಜಮೀನನ್ನು ಕಲ್ಲಡ್ಕ ಶ್ರೀ ರಾಮಾಂಜನೇಯ ಸೇವಾ ಟ್ರಸ್ಟ್‌ಗೆ 
ಮಂಜೂರು ಮಾಡುವ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಶ್ರೀ ರಾಮಾಂಜನೇಯ ಸೇವಾ ಟ್ರಸ್ಟ್ ರವರ ಜಮೀನು ಮಂಜೂರಾತಿ ಕೋರಿಕೆಯ ಹಿನ್ನೆಲೆಯಲ್ಲಿ 
ಬಂಟ್ವಾಳ ತಾಲ್ಲೂಕು, ಗೋಳ್ತಮಜಲು ಗ್ರಾಮದ ಸ. ನಂ . 35 /1ರಲ್ಲಿ ಅಂಶ 0.18 ಎಕರೆ ಜಮೀನನ್ನು ಪಹಣಿ ಪತ್ರದಲ್ಲಿ ಪರಂಬೋಕು ಎಂದು 
ದಾಖಲಿಸಿರುವುದನ್ನು ವಿರಹಿತಪಡಿಸಲು ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ ಪ್ರಕರಣ 68(1) ರಂತೆ ಅಧಿಸೂಚನೆ ಹೊರಡಿಸಲು 
ದಿನಾಂಕ : 28 - 01 - 2012ರಂದು ಸರ್ಕಾರವು ಅನುಮೋದಿಸಿರುತ್ತದೆ . ಪ್ರಸ್ತಾಪಿತ ಜಮೀನನ್ನು ಹೊರಂಬೋಕು ಶೀರ್ಷಿಕೆಯಿಂದ ವಿರಹಿತಗೊಳಿಸಲು 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 68(1) ರಡಿಯಲ್ಲಿ ಅಧಿಸೂಚಿಸಲು ನೀಡಿದ ಪೂರ್ವಾನುಮೋದನೆಯ ಅನುಸಾರ ಪ್ರಸ್ತಾಪಿತ 
ಜಮೀನನ್ನು ಸಾರ್ವಜನಿಕ ಹಕ್ಕಿನಿಂದ ವಿರಹಿತಗೊಳಿಸಲು ಆಕ್ಷೇಪಣೆಗಳನ್ನು ಕೋರಿ ದಿನಾಂಕ : 29 - 03 - 2012ರ ಪತ್ರದಲ್ಲಿ ಪ್ರಕಟಿಸಿದ್ದು, ಪ್ರಸ್ತಾಪಿತ 
ಜಮೀನನ್ನು ಸಾರ್ವಜನಿಕ ಹಕ್ಕಿನಿಂದ ವಿರಹಿತಗೊಳಿಸಲು ಯಾವುದೇ ಆಕ್ಷೇಪಣೆ ಸ್ವೀಕೃತವಾಗಿರುವುದಿಲ್ಲವೆಂದು ಜಿಲ್ಲಾಧಿಕಾರಿ ರವರು ತಿಳಿಸಿದ್ದು, ಅದರಂತೆ 
ಕರ್ನಾಟಕ ಭೂ ಕಂದಾಯ ಕಾಯ್ದೆ , 1964ರ ಕಲಂ 68(5) ರಡಿ ಅಧಿಸೂಚನೆಯನ್ನು ಹೊರಡಿಸಲಾಗಿರುತ್ತದೆ. 

2 ಏತನ್ಮಧ್ಯೆ ಶ್ರೀ ರಾಮಾಂಜನೇಯ ಸೇವಾ ಟ್ರಸ್ಟ್ ( ರಿ) ಕಲ್ಲಡ್ಕ, ಬಂಟ್ವಾಳ ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ ಇವರು ಜಿಲ್ಲಾಧಿಕಾರಿ , ದಕ್ಷಿಣ ಕನ್ನಡ 
ಜಿಲ್ಲೆ ಇವರಿಗೆ ಸಲ್ಲಿಸಿದ ಮನವಿಯಲ್ಲಿ ಬಂಟ್ವಾಳ ತಾಲ್ಲೂಕು ಗೋಳ್ತಮಜಲು ಗ್ರಾಮದ ಸ. ನಂ . 35 / ರ ಪೈಕಿ 0.37 ಎಕರೆ ಜಮೀನಿನಲ್ಲಿ ಸುಮಾರು 50 
ವರ್ಷಗಳಿಂದ ಶ್ರೀ ರಾಮಾಂಜನೇಯ ಸೇವಾ ಟ್ರಸ್ಟ್ ( ರಿ) ಭಜನಾ ಮಂಡಳಿಯು ಸಾಮಾಜಿಕ ಚಟುವಟಿಕೆಗಳನ್ನು ನಡೆಸಿಕೊಂಡು ಬಂದಿದ್ದು , ಸದರಿ ಟ್ರಸ್ಟ್ 
ಈ ಜಮೀನಿನಲ್ಲಿ ಬೃಹತ್ ಮಟ್ಟದಲ್ಲಿ ಭಜನಾ ಮಂದಿರ ನಿರ್ಮಿಸಲು ಉದ್ದೇಶಿಸಿರುವುದರಿಂದ ಈ ಜಮೀನನ್ನು ಟ್ರಸ್ಟ್ ಹೆಸರಿನಲ್ಲಿ ಮಂಜೂರು ಮಾಡುವಂತೆ 
ಕೋರಿರುತ್ತಾರೆ. ಈ ಬಗ್ಗೆ ಪ್ರಾದೇಶಿಕ ಆಯುಕ್ತರು, ಮೈಸೂರು ಇವರು ದಿನಾಂಕ : 19 -08- 2010ರ ಪತ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲ್ಲೂಕು 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೪ , ೨೦೧೩ 

೧೧೯೧ 
ಗೋಳ್ತಮಜಲು ಗ್ರಾಮದ ಸ. ನಂ . 35/1 ರಲ್ಲಿ 0.18 ಎಕರೆ ಜಮೀನನ್ನು ಕಲ್ಲಡ್ಕ ಶ್ರೀ ರಾಮಾಂಜನೇಯ ಸೇವಾ ಟ್ರಸ್ಟ್ ಇವರಿಗೆ ಮಂಜೂರು ಮಾಡುವಂತೆ 
ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

3, ಶ್ರೀ ರಾಮಾಂಜನೇಯ ಸೇವಾ ಟ್ರಸ್ಟ್ (ರಿ) ಸಂಸ್ಥೆಯು ದಿನಾಂಕ : 22 - 01 - 2008 ರಂದು ನೋಂದಣೆಯಾಗಿದ್ದು, 5 ವರ್ಷಗಳ ಆಡಿಟ್ 
ವರದಿಗಳನ್ನು ಸಲ್ಲಿಸಿರುತ್ತದೆ. ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969ರ ನಿಯಮ 21ರಡಿಯಲ್ಲಿ ಧಾರ್ಮಿಕ ಮತ್ತು ಚಾರಿಟಬಲ್ ಟ್ರಸ್ಟ್‌ಗಳಿಗೆ 
ಪೂರ್ಣ ಮಾರುಕಟ್ಟೆ ದರ ವಿಧಿಸಿ ಜಮೀನನ್ನು ಮಂಜೂರು ಮಾಡಲು ಅವಕಾಶವಿರುತ್ತದೆ. ಅದರಂತೆ ಈ ಸಂಸ್ಥೆಯು ಸಹ ದಿನಾಂಕ : 28 -10 -2008ರ 
ಮನವಿ ಪತ್ರದಲ್ಲಿ ಪೂರ್ಣ ಮಾರುಕಟ್ಟೆ ದರ ಪಾವತಿಸಲು ಸಿದ್ಧರಿರುವುದಾಗಿ ತಿಳಿಸಿರುತ್ತಾರೆ. ಆದರೆ ಸದರಿ ನಿಯಮಾವಳಿಯಲ್ಲಿನ ಪ್ರಾವಿಸೋ ಪ್ರಕಾರ 
ಯಾವುದೇ ಶುಲ್ಕ ಅಥವಾ ಸೇವಾ ಶುಲ್ಕ ಪಡೆಯದೇ ದೇವಾಸ್ಥಾನಗಳು, ಕುಷ್ಟರೋಗ ನಿವಾರಣ ಕೇಂದ್ರ, ವೃದ್ದಾಶ್ರಮ , ಅಂಗವಿಕಲ ಸೇವಾ ಶ್ರಮ 
ನಡೆಸುತ್ತಿರುವ ಧಾರ್ಮಿಕ ಮತ್ತು ಚಾರಿಟಬಲ್ ಸಂಸ್ಥೆಗಳಿಗೆ ಶೇಕಡ 50 ರಷ್ಟು ಮಾರುಕಟ್ಟೆ ದರ ವಿಧಿಸಿ ಮಂಜೂರು ಮಾಡಲು ಅವಕಾಶವಿರುತ್ತದೆ. ಅಲ್ಲದೇ 
ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969ರ ನಿಯಮ 27ರಲ್ಲಿನ ಅವಕಾಶದಡಿಯಲ್ಲಿ ನಿಯಮಗಳನ್ನು ಸಡಿಲಿಸಲು ಸಹ ಸರ್ಕಾರಕ್ಕೆ 
ಅಧಿಕಾರವಿರುತ್ತದೆ . 

ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿದೆ, ಅದರಂತೆ ಈ ಆದೇಶ : 

ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 163 ಎಲ್‌ಜೆಎ 2012 , ಬೆಂಗಳೂರು, ದಿನಾಂಕ: 16 - 01 - 2013 
4 . ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ , ಬಂಟ್ವಾಳ ತಾಲ್ಲೂಕು, ಗೋಳ್ತಮಜಲು ಗ್ರಾಮದ ಸ. ನಂ . 
35 /1ರಲ್ಲಿನ 0.18 ಎಕರೆ ಜಮೀನನ್ನು ಕರ್ನಾಟಕ ಭೂ ಮಂಜೂರಾತಿ ನಿಯಮ (1969 ) ನಿಯಮ 27ರನ್ವಯ ನಿಯಮಗಳನ್ನು ಸಡಿಲಿಸಿ 
ಶ್ರೀ ರಾಮಾಂಜನೇಯ ಸೇವಾ ಟ್ರಸ್ಟ್ ( ರಿ) ಇವರಿಗೆ ಮಾರ್ಗಸೂಚಿ ಬೆಲೆಯ ಶೇಕಡ 25 ರಷ್ಟನ್ನು ವಿಧಿಸಿ ಮಂಜೂರು ಮಾಡಲು ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೆ. ಶಿವಲಿಂಗಯ್ಯ , 
P. R. 630 

ಪೀಠಾಧಿಕಾರಿ , 
SC - 100 

ಕಂದಾಯ ಇಲಾಖೆ ( ಭೂ . ಮಂ - 2) 


ಕಂದಾಯ ಸಚಿವಾಲಯ 
ವಿಷಯ : ಜಿ .ಎಸ್. ಬಿ. ಟ್ರಸ್ಟ್ , ಮಣಿಪಾಲ, ಉಡುಪಿ ಜಿಲ್ಲೆ ಇವರಿಗೆ ಜಮೀನು ಮಂಜೂರು ಮಾಡುವ ಬಗ್ಗೆ. 
ಓದಲಾಗಿದೆ: ಪ್ರಾದೇಶಿಕ ಆಯುಕ್ತರು, ಮೈಸೂರು ವಿಭಾಗ, ಮೈಸೂರು ಇವರ ಪತ್ರ ಸಂಖ್ಯೆ : ಎಲ್ ಎನ್ ಡಿ (3) ಸಿಆರ್‌: 

26 /2011 - 12 ದಿನಾಂಕ : 10 - 08 - 2011 . 
ಪ್ರಾದೇಶಿಕ ಆಯುಕ್ತರು, ಮೈಸೂರು ವಿಭಾಗ , ಮೈಸೂರು ಇವರು ಮೇಲೆ ಓದಲಾದ ದಿನಾಂಕ : 10 - 08 - 2011ರ ಪತ್ರದಲ್ಲಿ ಉಡುಪಿ ತಾಲ್ಲೂಕು, 
ಶಿವಳ್ಳಿ ಗ್ರಾಮದ ಸ. ನಂ . 51 ರಲ್ಲಿ 50 ಸೆಂಟ್ಸ್ ಜಮೀನನ್ನು ಜಿ.ಎಸ್.ಬಿ . ಟ್ರಸ್ಟ್ , ಮಣಿಪಾಲ, ಉಡುಪಿ ಮಂಜೂರು ಮಾಡುವ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಪ್ರಸ್ತಾಪಿತ ಜಮೀನು ಉಡುಪಿ ಪಟ್ಟಣದ ವ್ಯಾಪ್ತಿಯಲ್ಲಿ ಬರುತ್ತದೆ. ಸದರಿ ಸಂಸ್ಥೆಯು ಸಾಂಸ್ಕೃತಿಕ ಭವನ ಕಟ್ಟಡ ನಿರ್ಮಾಣ ಮಾಡಲು ಉದ್ದೇಶಿಸಿರುತ್ತಾರೆ . 

2. ಜಿ.ಎಸ್.ಬಿ . ಟ್ರಸ್ಟ್ ದಿನಾಂಕ : 04 -12 - 2004ರಂದು ನೋಂದಣಿಯಾಗಿದ್ದು , ಅದು ಕಳೆದ ಐದು ವರ್ಷಗಳ ಆಡಿಟ್ ವರದಿಯನ್ನು 
ಸಲ್ಲಿಸಿರುತ್ತದೆ. ಉಡುಪಿ ನಗರಸಭೆಯು ದಿನಾಂಕ : 07 -04 -2011ರ ಸಾಮಾನ್ಯ ಸಭೆಯಲ್ಲಿ ಈ ಕೆಳಕಂಡಂತೆ ನಿರ್ಣಯ ಕೈಗೊಂಡಿರುತ್ತದೆ. 

“ಉಲ್ಲೇಖಿತ ವಿಷಯದ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಉಡುಪಿ ತಾಲ್ಲೂಕು, ಶಿವಳ್ಳಿ ಗ್ರಾಮದ ಸ. ನಂ . 51ರಲ್ಲಿ 0.50 
ಎಕರೆ ಜಮೀನನ್ನು ಜಿ.ಎಸ್. ಬಿ . ಟ್ರಸ್ಟ್ ಇವರಿಗೆ ಮಂಜೂರು ಮಾಡುವ ಬಗ್ಗೆ ತಹಶೀಲ್ದಾರರು, ಉಡುಪಿ ತಾಲ್ಲೂಕು ಇವರ 
ದಿನಾಂಕ : 29 - 03 -2011ರ ಹೊಸ ಪ್ರಸ್ತಾವನೆಯನ್ನು ಸಭೆಯಲ್ಲಿ ಪರಿಶೀಲಿಸಿ, ಸದರಿ ಸ್ಥಳವನ್ನು ಜಿ.ಎಸ್. ಬಿ. ಟ್ರಸ್ಟ್ ಇವರಿಗೆ 
ಮಂಜೂರು ಮಾಡಲು ನಗರಸಭೆಯಿಂದ ನಿರಾಕ್ಷೇಪಣಾ ಪತ್ರವನ್ನು ನೀಡಲು ಸರ್ವಾನುಮತದಿಂದ ತೀರ್ಮಾನಿಸಲಾಯಿತು 

ಹಾಗೂ ದಿನಾಂಕ : 30 - 07 - 2010ರ ಸಾಮಾನ್ಯ ಸಭೆಯ ನಿರ್ಣಯ ನಂ . 251ನ್ನು ರದ್ದುಪಡಿಸಲು ನಿರ್ಣಯಿಸಲಾಯಿತು. ” 
3. ಜಿಲ್ಲಾಧಿಕಾರಿ , ಉಡುಪಿ ಜಿಲ್ಲೆ ಇವರ ದಿನಾಂಕ : 19 - 05 - 2011ರ ಪತ್ರದಲ್ಲಿ ಪ್ರಸ್ತಾಪಿತ ಜಮೀನಿನ ಮಾರುಕಟ್ಟೆ ಬೆಲೆ ಸೆಂಟ್ಸ್ ಒಂದಕ್ಕೆ 
ರೂ . 60 ,000 -00ಗಳಂತೆ 50 ಸೆಂಟ್ಸ್ ಜಮೀನಿಗೆ ಒಟ್ಟು ರೂ . 30 - 00 ಲಕ್ಷಗಳಾಗುತ್ತದೆ ಎಂದು ವರದಿ ಮಾಡಿರುತ್ತಾರೆ. 
ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿದೆ, ಅದರಂತೆ ಈ ಆದೇಶ : 

ಸರ್ಕಾರದ ಆದೇಶ ಸಂಖ್ಯೆ : ಆ‌ಡಿ 133 ಎಲ್‌ಜಿಎ 2011 , ಬೆಂಗಳೂರು, ದಿನಾಂಕ: 16 -01- 2013 
4 . ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆ , ಉಡುಪಿ ತಾಲ್ಲೂಕು, ಶಿವಳ್ಳಿ ಗ್ರಾಮದ ಸ . ನಂ . 51 ರಲ್ಲಿ 50 ಸೆಂಟ್ಸ್ 
ಜಮೀನನ್ನು ಜಿ.ಎಸ್. ಬಿ. ಟಸ್, ಮಣಿಪಾಲ, ಉಡುಪಿ ಜಿಲ್ಲೆ ಇವರಿಗೆ ಸಾಂಸ್ಕತಿ ಭವನ ನಿರ್ಮಾಣಕ್ಕಾಗಿ ಕೆ 
1969ರ ನಿಯಮ 27ರನ್ವಯ ನಿಯಮಗಳನ್ನು ಸಡಿಲಿಸಿ ಮಾರ್ಗಸೂಚಿ ಬೆಲೆಯ ಶೇಕಡ 25 ರಷ್ಟನ್ನು ವಿಧಿಸಿ ಮಂಜೂರು ಮಾಡಲು ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ಶಿವಲಿಂಗಯ್ಯ , 
PR. 631 

ಪೀಠಾಧಿಕಾರಿ , 
Sc - 100 

ಕಂದಾಯ ಇಲಾಖೆ ( ಭೂ . ಮಂ - 2) 


೧೧೯೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೪, ೨೦೧೩ 


ಭಾಗ ೧ 


ಶಿಕ್ಷಣ ಸಚಿವಾಲಯ 
ವಿಷಯ: ರಾಜ್ಯದ ಪಠ್ಯಕ್ರಮದ ಸಮಗ್ರ ಪರಿಷ್ಕರಣೆ ಹಾಗೂ ಪಠ್ಯಪುಸ್ತಕದ ರಚನಾ ಕಾರ್ಯಕ್ರಮಕ್ಕೆ 

ಸಂಯೋಜಕರನ್ನಾಗಿ ನೇಮಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ : ಇಡಿ 15 ಯೋಯೋಕ 2010, ದಿನಾಂಕ : 23 - 01 - 2010 

ಹಾಗೂ 27 - 08 - 2010. 
2 . ಸರ್ಕಾರಿ ಆದೇಶ ಸಂಖ್ಯೆ ಇಡಿ 15 ಯೋಯೋಕ 2010 , ದಿನಾಂಕ : 29 - 11 - 2011. 
3, ಸರ್ಕಾರಿ ಆದೇಶ ಸಂಖ್ಯೆ ಇಡಿ 80 ಯೋಯೋಕ 2012, ದಿನಾಂಕ : 11- 04 - 2012 . 
4. ಸರ್ಕಾರಿ ಆದೇಶ ಸಂಖ್ಯೆ ಇಡಿ 80 ಯೋಯೋಕ 2012 , ದಿನಾಂಕ : 22 -10 - 2012. 
5. ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಪಠ್ಯಪುಸ್ತಕ ಸಂಘ ( ರಿ), ಬೆಂಗಳೂರುರವರ ಪತ್ರ 

ಸಂಖ್ಯೆ : ಎl/ಕಪಪುಸಂ ಇತರೆ 42/09 - 10 , ದಿನಾಂಕ : 11 - 02 - 2013. 
ಪ್ರಸ್ತಾವನೆ : 

ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ, ಮೇಲೆ ಓದಲಾದ (1) ರ ಎನ್. ಸಿ. ಎಫ್ - 2005ರ ಮಾರ್ಗಸೂಚಿಯಂತೆ ರಾಜ್ಯ ಪಠ್ಯಕ್ರಮದ 
ಸಮಗ್ರ ಪರಿಷ್ಕರಣೆ ಹಾಗೂ ಪಠ್ಯಪುಸ್ತಕ ರಚನಾ ಕಾರ್ಯಕ್ರಮಗಳ ಮೇಲ್ವಿಚಾರಣೆ ಹಾಗೂ ಇಲಾಖೆ ಮತ್ತು ಸರ್ಕಾರದೊಂದಿಗೆ 
ಸಂಯೋಜನೆ ಮಾಡಲು ಶ್ರೀ ಜಿ.ಎಸ್. ಮುಡಂಬಡಿತ್ತಾಯ , ನಿವೃತ್ತ ಜಂಟಿ ನಿರ್ದೇಶಕರು, ಪದವಿ ಪೂರ್ವ ಶಿಕ್ಷಣ ಇಲಾಖೆ 
ಇವರನ್ನು ಸಂಯೋಜಕರನ್ನಾಗಿ ನೇಮಿಸಿ ದಿನಾಂಕ : 01 - 02 - 2010ರಿಂದ ಆರು ತಿಂಗಳ ಅವಧಿಗೆ ಆದೇಶ ಹೊರಡಿಸಲಾಗಿತ್ತು. ಹಾಗೂ 
ದಿನಾಂಕ : 27 - 08- 2010ರ ಸರ್ಕಾರಿ ಆದೇಶದಲ್ಲಿ ದಿನಾಂಕ : 01 - 04 - 2010 ರಿಂದ 30 - 09 - 2011ರವರೆಗೆ ಮುಂದುವರೆಸಿ ಆದೇಶ 

ಹೊರಡಿಸಲಾಗಿದೆ. 
2. ಮೇಲೆ ಓದಲಾದ ( 2) ರ ಪತ್ರದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಪಠ್ಯಪುಸ್ತಕ ಸಂಘ , ಬೆಂಗಳೂರುರವರು ಎನ್. ಸಿ.ಎಫ್ - 2005ರ 

ಮಾರ್ಗಸೂಚಿಯಂತೆ ರಾಜ್ಯ ಪಠ್ಯಕ್ರಮದ ಸಮಗ್ರ ಪರಿಷ್ಕರಣೆ ಹಾಗೂ ರಾಜ್ಯ ಪಠ್ಯಪುಸ್ತಕ ರಚನಾ ಕಾರ್ಯಕ್ರಮಗಳ ಮೇಲ್ವಿಚಾರಣೆ 
ಮಾಡಲು ಹಾಗೂ 1,2,3,4,5 ಮತ್ತು 8ನೇ ತರಗತಿಗಳ ನೂತನ ಪಠ್ಯಪುಸ್ತಕಗಳು ಪೂರ್ಣಗೊಳ್ಳುವ ಹಂತದಲ್ಲಿ 6 ,7,9 ಮತ್ತು 
10ನೇ ತರಗತಿಗಳ ಪಠ್ಯಪುಸ್ತಕಗಳು ರಚನಾ ಕಾರ್ಯ ಪ್ರಾರಂಭವಾಗಿದ್ದು , ಶ್ರೀ ಜಿ. ಎಸ್. ಮುಡಂಬಡಿತ್ತಾಯ , ನಿವೃತ್ತ ಜಂಟಿ ನಿರ್ದೇಶಕರು, 
ಪದವಿ ಪೂರ್ವ ಶಿಕ್ಷಣ ಇಲಾಖೆ ಇವರನ್ನು ಸಂಯೋಜಕರನ್ನಾಗಿ ನೇಮಿಸಲಾಗಿದ್ದ ಅವಧಿಯು ದಿನಾಂಕ: 30 - 03 - 2013ಕ್ಕೆ 
ಮುಗಿದಿರುವುದರಿಂದ ದಿನಾಂಕ: 01 -04 - 2013ರಿಂದ 30 - 09 - 2013ರವರೆಗೆ ಮುಂದಿನ ಆರು ತಿಂಗಳ ಅವಧಿಗೆ ಮುಂದುವರೆಸಿ ಆದೇಶ 

ಹೊರಡಿಸುವಂತೆ ಮೇಲೆ ಓದಲಾದ (5 ) ರ ಪತ್ರದಲ್ಲಿ ಕೋರಿರುತ್ತಾರೆ . 
3. ಅದರಂತೆ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಇಡಿ 80 ಯೋಯೋಕ2012 , ಬೆಂಗಳೂರು, ದಿನಾಂಕ: 16 - 04 - 2013 
4 ಮೇಲಿನ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಪರಿಶೀಲಿಸಿ ಶ್ರೀ ಜಿ. ಎಸ್ . ಮುಡಂಬಡಿತ್ತಾಯ , ನಿವೃತ್ತ 

ಜಂಟಿ ನಿರ್ದೇಶಕರು, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಇವರನ್ನು ಎನ್. ಸಿ.ಎಫ್ - 2005ರ ಮಾರ್ಗಸೂಚಿಯಂತೆ ರಾಜ್ಯ ಪಠ್ಯಕ್ರಮದ 
ಸಮಗ್ರ ಪರಿಷ್ಕರಣೆ ಹಾಗೂ ಪಠ್ಯಪುಸ್ತಕ ರಚನಾ ಕಾರ್ಯದ ಮೇಲ್ವಿಚಾರಣೆ ಮಾಡಲು ಸಂಯೋಜಕರನ್ನಾಗಿ ( ಗುತ್ತಿಗೆ ಆಧಾರದ ಮೇಲೆ) 

ದಿನಾಂಕ : 01- 04 - 2013 ರಿಂದ 30 - 09 - 2013ರ ವರೆಗೆ ಆರು ತಿಂಗಳ ಅವಧಿಗೆ ನೇಮಕ ಮಾಡಿ ಮುಂದುವರೆಸಲಾಗಿದೆ. 
5 ಸದರಿಯವರಿಗೆ ಮೇಲ್ಕಂಡ ಅವಧಿಗೆ ಮಾಹೆಯಾನ 10,000 ರೂಗಳಂತೆ ಪಠ್ಯಪುಸ್ತಕ ಸಂಘಕ್ಕೆ ಒದಗಿಸಿರುವ ಅನುದಾನದ ಮಿತಿಯೊಳಗೆ 

ಭರಿಸುವಂತೆ ಸೂಚಿಸಲಾಗಿದೆ. 
6 ಸದರಿಯವರಿಗೆ ಸಚಿವಾಲಯ ಸಿಬ್ಬಂದಿ ಮತ್ತು ವಾಹನ ಸೌಲಭ್ಯವನ್ನು ಡಿ.ಎಸ್.ಎ . ಆರ್‌. ಟಿ ಕಟ್ಟಡದಲ್ಲಿ ಕರ್ನಾಟಕ ಪಠ್ಯಪುಸ್ತಕ ಸಂಘವು 

ಒದಗಿಸುವುದು. 
ನಿರ್ವಹಿಸಬೇಕಾದ ಕಾರ್ಯಗಳನ್ನು ಸದರಿಯವರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು, ಪಠ್ಯಪುಸ್ತಕ ಸಂಘ ಇವರಿಬ್ಬರೂ ಸೇರಿ 

ಸಮಾಲೋಚಿಸಿ/ ಚರ್ಚಿಸಿ, ಯಶಸ್ವಿಯಾಗಿ ನಿರ್ವಹಿಸುವಲ್ಲಿ ತೀರ್ಮಾನ ತೆಗೆದುಕೊಳ್ಳುವುದು. 
8 ಸದರಿಯವರು ತಿಂಗಳಿಗೊಮ್ಮೆ ಪಠ್ಯಪುಸ್ತಕ ರಚನೆ ಬಗ್ಗೆ ಆಗುತ್ತಿರುವ ಪ್ರಗತಿಯನ್ನು ಸರ್ಕಾರಕ್ಕೆ ವರದಿ ಮಾಡುವಂತೆ ಸೂಚಿಸಲಾಗಿದೆ. 

ಈ ಆದೇಶವನ್ನು ಶಿಕ್ಷಣ ಇಲಾಖೆಯ ಆಂತರಿಕ ಆರ್ಥಿಕ ಸಲಹೆಗಾರರ ಅನಧಿಕೃತ ಟಿಪ್ಪ ಖ್ಯೆ : ಶಿಇ 97 ಐಎಫ್ ( ಬಿ & ಎ ) 2010 , 
ದಿನಾಂಕ : 13 - 01 - 2010ರಲ್ಲಿ ನೀಡಿರುವ ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಐ . ಎಫ್ . ಮಾಗಿ, 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 632 

ಶಿಕ್ಷಣ ಇಲಾಖೆ ( ಯೋಜನೆ) 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೪, ೨೦೧೩ 

೧೧೯೩ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ : ಇಲಾಖಾ ಮಟ್ಟದ ಸರ್ಕಾರದ ಸರ್ವೋತ್ತಮ ಸೇವಾ ಪ್ರಶಸ್ತಿ ನೀಡುವ ಬಗ್ಗೆ. 
ಓದಲಾಗಿದೆ: 1) ದಿನಾಂಕ: 20 -11 - 2012ರ ಸರ್ಕಾರದ ಆದೇಶದ ಸಂಖ್ಯೆ : ಸಿಆಸುಇ:105: ಇಆಸು:2011 . 

2) ಸಂಖ್ಯೆ :ಕಾಇ/35/ ಮರ/2013 ದಿನಾಂಕ:08 - 03 -2013ರ ಕಾರ್ಮಿಕ ಇಲಾಖೆ ( ಸ್ವೀಕೃತಿ ಮತ್ತು ಸಮನ್ವಯ) ಯವರ 

ಅನಧಿಕೃತ ಟಿಪ್ಪಣಿ. 
ಪ್ರಸ್ತಾವನೆ: 

ಮೇಲೆ (1)ರಲ್ಲಿ ಓದಲಾದ ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ:105 :ಇಆಸು:2011, ದಿನಾಂಕ: 20 - 11 - 2012ರಲ್ಲಿ ರಾಜ್ಯ ಸರ್ಕಾರವು ಅತ್ಯುನ್ನತ 
ಸೇವೆಗೈದ/ಸಾಧನೆಗೈದ ರಾಜ್ಯ ಸರ್ಕಾರಿ ನೌಕರರಿಗೆ “ ಸರ್ವೋತ್ತಮ ಸೇವಾ ಪ್ರಶಸ್ತಿ ” ನೀಡುವ ಬಗ್ಗೆ ಯೋಜನೆಯನ್ನು ರೂಪಿಸಿ, ಪ್ರಕ್ಕೊಂದು ಜಿಲ್ಲಾಮಟ್ಟದಲ್ಲಿ 
6 ಪ್ರಶಸ್ತಿಗಳನ್ನು , ಇಲಾಖಾವಾರು 30 ಪ್ರಶಸ್ತಿಗಳನ್ನು ಹಾಗೂ ರಾಜ್ಯ ಮಟ್ಟದಲ್ಲಿ 3 ಪ್ರಶಸ್ತಿಗಳನ್ನು ನೀಡುವ ಬಗ್ಗೆ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. 

ಮೇಲೆ ಓದಲಾದ (2)ರಲ್ಲಿ ಕಾರ್ಮಿಕ ಇಲಾಖೆಯ ಪೀಠಾಧಿಕಾರಿ , (ಸ್ವೀಕೃತಿ ಮತ್ತು ಸಮನ್ವಯ ಶಾಖೆ) ಯ ದಿನಾಂಕ:08 - 03-2013ರ ಅನಧಿಕೃತ 
ಟಿಪ್ಪಣಿ ರನ್ವಯ , ಶ್ರೀ ಎಸ್. ಎಂ . ಪಟ್ಟಣಕರ, ರವರನ್ನು ಇಲಾಖೆಯ “ಸರ್ವೋತ್ತಮ ಸೇವಾ ಪ್ರಶಸ್ತಿಗೆ ಆಯ್ಕೆ ಮಾಡಿರುವುದಾಗಿ ತಿಳಿಸಿ, ಇಲಾಖಾ ಸಚಿವರಿಂದ 
ಪ್ರಶಸ್ತಿ ವಿತರಿಸಲು ಪ್ರಶಸ್ತಿ ಮೊತ್ತವನ್ನು ಚೆಕ್ ಮುಖೇನ ಕಳುಹಿಸುವಂತೆಕೋರಿದ್ದಾರೆ. 
ಮೇಲ್ಕಂಡ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಯಿತು. ಅದರಂತೆ , ಈ ಕೆಳಕಂಡ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ 105 ಇಸು 2011 , ಬೆಂಗಳೂರು, ದಿನಾಂಕ:16 - 03 - 2013 
ರಾಜ್ಯ ಸರ್ಕಾರವು 2013ನೇ ಸಾಲಿನಲ್ಲಿ ಶ್ರೀ ಎಸ್ . ಎಂ . ಪಟ್ಟಣಕರ, ತರಬೇತಿ ಅಧಿಕಾರಿ ( ಸಿ - ದರ್ಜೆ ) ವಿಭಾಗೀಯ ಕಛೇರಿ, ಗುಲ್ಬರ್ಗಾ, ಕಾರ್ಮಿಕ 
ಇಲಾಖೆ, ಇವರಿಗೆ ಕಾರ್ಮಿಕ ಇಲಾಖೆಯ ಇಲಾಖಾ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿ ಹಾಗೂ ಪ್ರೋತ್ಸಾಹ ಧನವಾದ ರೂ .15,000 - 00 (ರೂಪಾಯಿ 
ಹದಿನೈದು ಸಾವಿರ ಮಾತ್ರ) ನೀಡಲು ಮಂಜೂರಾತಿ ನೀಡಿದೆ. 

ರದ ಆದೇಶ ಸಂಖ್ಯೆ :ಸಿಆಸುಇ 105 ಇಸು 2011 ದಿನಾಂಕ: 20 - 11 - 2012ರಲ್ಲಿ ಹೊರಡಿಸಲಾಗಿರುವ ಮಾರ್ಗಸೂಚಿಯ 
ಷರತ್ತು ಮತ್ತು ನಿಬಂಧನೆಗಳಿಗೆ ಒಳಪಟ್ಟಿರುತ್ತದೆ. 

ಈ ಪ್ರಶಸ್ತಿ ನೀಡಲು ತಗಲುವ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ “2052 - 00 - 090 - 0 - 25 - 059 (ಯೋಜನೇತರ) - ಆಡಳಿತ ಸುಧಾರಣೆ ಸವಾಲು 
ನಿಧಿ ಇತರೆ ಖರ್ಚುಗಳು ಅಡಿಯಲ್ಲಿ ಒದಗಿಸಲಾಗಿರುವ ಅನುದಾನದಲ್ಲಿ ಭರಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಡಾ|| ಗೀತಾ, ಎಲ್, 

ಸರ್ಕಾರದ ಆಧೀನ ಕಾರ್ಯದರ್ಶಿ , 
PR - 577 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

ಆಡಳಿತ ಸುಧಾರಣೆ ( ತರಬೇತಿ). 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ವಿಷಯ : ಮೈಸೂರು ಸಕ್ಕರೆ ಕಾರ್ಖಾನೆ (ನಿ), ಮಂಡ್ಯ ಈ ಕಾರ್ಖಾನೆಗೆ 2012 - 13ನೇ ಸಾಲಿನಲ್ಲಿ ಹುಟ್ಟೋ ಸಂಸ್ಥೆಯಿಂದ ಪಡೆದಿದ್ದ 

ಸಾಲದ ಮರು ಪಾವತಿಗೆ ( ದಿನಾಂಕ 31 - 12 -2012 ರ ಅಂತ್ಯಕ್ಕೆ ಸರ್ಕಾರದಿಂದ ಅಸಲು ಮತ್ತು ಬಡ್ಡಿ ಪಾವತಿ ಮಾಡಲು 
ಹಣ ಬಿಡುಗಡೆ ಮಾಡುವ ಬಗ್ಗೆ. 


೧ 


ಓದಲಾಗಿದೆ : 


ಸರ್ಕಾರದ ಆದೇಶ ಸಂಖ್ಯೆ : ಸಿಐ 184 ಎಸ್‌ಜಿಎಫ್ 2007, ದಿನಾಂಕ: 26 - 03 - 2010 
2) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 184 ಎಸ್‌ಜಿಎಫ್ 2007 , ದಿನಾಂಕ: 23 - 07 - 2010 
3) ಸರ್ಕಾರದ ಆದೇಶ ಸಂಖ್ಯೆ : ಸಿಐ 184 ಎಸ್‌ಜಿಎಫ್2007 ( 3) , ದಿನಾಂಕ: 18 - 12 - 2010 
4) ಸರ್ಕಾರದ ಆದೇಶ ಸಂಖ್ಯೆ : ಸಿಐ 08 ಎಸ್‌ಜಿಎಫ್ 2011 , ದಿನಾಂಕ: 05 - 11 - 2011 
5) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 08 ಎಸ್‌ಜಿಎಫ್ 2011 , ದಿನಾಂಕ: 18 - 11 - 2011 
6) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 08 ಎಸ್‌ಜಿಎಫ್ 2011 , ದಿನಾಂಕ : 06 - 03 - 2012 
7) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 08 ಎಸ್‌ಜಿಎಫ್ 2011, ದಿನಾಂಕ : 08 -10 - 2012 

ವ್ಯವಸ್ಥಾಪಕ ನಿರ್ದೇಶಕರು, ಮೈಸೂರು ಸಕ್ಕರೆ ಕಾರ್ಖಾನೆ ( ನಿ), ಇವರ ಪತ್ರ ಸಂಖ್ಯೆ : MD :DO:BLR: 48:2013, 

ದಿನಾಂಕ: 01 - 02 -2013. 
ಪ್ರಸ್ತಾವನೆ: 

ಮೇಲೆ ಓದಲಾದ (1) ರಿಂದ ( 7) ರಲ್ಲಿನ ಆದೇಶಗಳಲ್ಲಿ ಹುಟ್ಟೋ ಸಂಸ್ಥೆಯು ನೀಡಿದ OTS offer ನಂತೆ ಸಾಲ ಮತ್ತು ಬಡ್ಡಿ ಪಾವತಿಗಾಗಿ 
ಒಟ್ಟು 1 . 7441.74 ಲಕ್ಷಗಳನ್ನು ಹುಟ್ಟೋ ಸಂಸ್ಥೆಗೆ ಪಾವತಿಸುವ ಸಲುವಾಗಿ ಬಿಡುಗಡೆ ಮಾಡಲಾಗಿದೆ. ಮೇಲೆ ಓದಲಾದ (8) ರಲ್ಲಿನ ವ್ಯವಸ್ಥಾಪಕ 
ನಿರ್ದೇಶಕರು, ಮೈಸೂರು ಸಕ್ಕರೆ ಕಾರ್ಖಾನೆ ( ನಿ), ಇವರ ಪತ್ರದಲ್ಲಿ ಈ ಕೆಳಗಿನಂತೆ ಹಣ ಬಿಡುಗಡೆ ಮಾಡಲು ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 


೧೧೯೪ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೪ , ೨೦೧೩ 
1. ಡಿಸೆಂಬರ್ 2012ರ ಅಂತ್ಯದ ಹುಡ್ಕೊ ಸಾಲ ಮರುಪಾವತಿಗಾಗಿ 7.3.08 ಕೋಟಿ 
2. ರೈತರ ಕಬ್ಬು ಬಾಕಿ ಪಾವತಿಗಾಗಿ 

ಕ. 5 .70 ಕೋಟಿ 
3. ಮಾರ್ಚ್ 2012 ಅಂತ್ಯದ ಹುಡೋ ಸಾಲ 

ಕ . 5 .00 ಕೋಟಿ 
ಮರುಪಾವತಿಗಾಗಿ ಪೂರಕ ಅಂದಾಜು III ರಡಿ 
ಒಟ್ಟು 

1 . 13.78 ಕೋಟಿ 


- - - - - - - - - - - 


ವ್ಯವಸ್ಥಾಪಕ ನಿರ್ದೇಶಕರು, ದಿ ಮೈಸೂರು ಷುಗರ್ ಕಂಪನಿ ಲಿಮಿಟೆಡ್, ಇವರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ 2012 - 13ನೇ 
ಆಯವ್ಯಯದಲ್ಲಿ ಕಾರ್ಖಾನೆಗೆ ಒದಗಿಸಿರುವ ಕೆ. 3000.00 ಲಕ್ಷಗಳ ಪೈಕಿ ಬಿಡುಗಡೆಗೆ ಬಾಕಿ ಇರುವ 7, 877.54 ಲಕ್ಷಗಳ ಪೈಕಿ 7, 307.60 ಲಕ್ಷಗಳನ್ನು 
ಹುಡೋ ಸಂಸ್ಥೆಗೆ 3ನೇ ತ್ರೈಮಾಸಿಕ ( ಡಿಸೆಂಬರ್ 2012 ) ಅಂತ್ಯದ ಸಾಲ ಮತ್ತು ಬಡ್ಡಿ ಮರುಪಾವತಿಗಾಗಿ ಬಿಡುಗಡೆಗೊಳಿಸುವ ಆದೇಶವನ್ನು ಪ್ರತ್ಯೇಕವಾಗಿ 
ಹೊರಡಿಸಿದೆ ಹಾಗೂ ಕಾರ್ಖಾನೆಯ ಬಂಡವಾಳ ವೆಚ್ಚಕ್ಕಾಗಿ ಕೆ. 569.94 ಲಕ್ಷಗಳನ್ನು ಬಿಡುಗಡೆಗೊಳಿಸಿ ಈ ಕೆಳಗಿನ ಆದೇಶವನ್ನು ಹೊರಡಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ:ಸಿಐ 08 ಎಸ್ಜಿಎಫ್ 2011 , ಬೆಂಗಳೂರು, ದಿನಾಂಕ: 07 - 02 - 2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಮೈಸೂರು ಸಕ್ಕರೆ ಕಾರ್ಖಾನೆ (ನಿ), ಮಂಡ್ಯ ಈ ಕಾರ್ಖಾನೆಯ ಸಹ -ವಿದ್ಯುತ್ ಘಟಕ 
ಸ್ಥಾಪನೆಗಾಗಿ ಮತ್ತು ಶುಗರ್ ಗೋಡೌನ್ ಕಟ್ಟಲು ಹುಡೋ ಸಂಸ್ಥೆಯಿಂದ ಪಡೆಯಲಾಗಿದ್ದ ಕೆ . 5726.16 ಲಕ್ಷಗಳ ಸಾಲದ ಮರುಪಾವತಿಗೆ ಸಂಬಂಧಿಸಿದಂತೆ 
OTS offer ನಂತೆ ದಿನಾಂಕ: 31- 12 - 2012 ರ ಅಂತ್ಯಕ್ಕೆ ಕೆ. 204 /42 ಲಕ್ಷ ಅಸಲು ಮತ್ತು ಕೆ. 103.18 ಲಕ್ಷ ಬಡ್ಡಿ, ಒಟ್ಟು 1, 307.60 ಲಕ್ಷಗಳನ್ನು (ಮೂರು 
ನೂರ ಏಳು ಲಕ್ಷ ಅರವತ್ತು ಸಾವಿರ ರೂಪಾಯಿಗಳು ಮಾತ್ರ) ಹುಡೋ ಸಂಸ್ಥೆಗೆ ಪಾವತಿಸುವ ಸಲುವಾಗಿ ಬಿಡುಗಡೆ ಮಾಡಲಾಗಿದೆ. 

OTS offer ನಲ್ಲಿ ವಿಧಿಸಿರುವ ಷರತ್ತು ಮತ್ತು ನಿಬಂಧನೆಗಳಂತೆ ಬಾಕಿ ಇರುವ ಹಣವನ್ನು ಕಾಲಕಾಲಕ್ಕೆ ಕಾರ್ಖಾನೆಯು ಬಡ್ಡಿಯೊಂದಿಗೆ ಹುಟ್ಟೋ 
ಸಂಸ್ಥೆಗೆ ಮರುಪಾವತಿಸಲು ಕ್ರಮ ತೆಗೆದುಕೊಳ್ಳತಕ್ಕದ್ದು. 

ಲೆಕ್ಕಶೀರ್ಷಿಕೆ “ 4860- 04 -190 -1 - 00 ( Plan)- 211 Investments ( Plan) ” ಅಡಿಯಲ್ಲಿ 2012 - 13ನೇ ಸಾಲಿಗೆ ಒದಗಿಸಲಾಗಿರುವ ಅನುದಾನದಲ್ಲಿ 
7 , 307.60 ಲಕ್ಷಗಳನ್ನು ಬಿಡುಗಡೆ ಮಾಡಲಾಗಿದೆ. 

ಹಣ ಸೆಳೆಯುವ ಅಧಿಕಾರಿಯು ಸಹಾಯಕ ನಿರ್ದೇಶಕರು ( ಹೆಚ್ .ಆರ್. ಡಿ ಆಡಳಿತ ಮತ್ತು ಇಎಂ) ಜಿಲ್ಲಾ ಕೈಗಾರಿಕಾ ಕೇಂದ್ರ ಮಂಡ್ಯ , ಆಗಿದ್ದು 
ಸದರಿಯವರು ಹಣ ಸೆಳೆಯುವ ಬಿಲ್ಲನ್ನು ಆಯುಕ್ತರು, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು, ಬೆಂಗಳೂರು ಇವರ ಮೇಲು ಸಹಿಯೊಂದಿಗೆ 
ಖಜಾನೆಗೆ ಸಲ್ಲಿಸಬೇಕು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ:ಎಫ್‌ಡಿ 3 ವೆಚ್ಚ -1 / 3, ದಿನಾಂಕ:02 - 02 - 2013 ರಲ್ಲಿ ನೀಡಲಾದ ಸಹಮತಿಯ ಮೇರೆಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ. ಪರಮೇಶ್ವರಪ್ಪ , 

ಪೀಠಾಧಿಕಾರಿ ( ಸಕ್ಕರೆ) 
PR - 578 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
ಸಮಾಜ ಕಲ್ಯಾಣ ಸಚಿವಾಲಯ 
ವಿಷಯ : ಶ್ರೀ ಜೆ. ರಾಜು , ರಾಜ್ಯಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಯಲಹಂಕ , ಬೆಂಗಳೂರು, ಮೂಲತ: 

ಪದವಿ ಪೂರ್ವ ಶಿಕ್ಷಣ ಇಲಾಖೆ ( ಪ್ರಸ್ತುತ ನಿಯೋಜನೆ ಮೇಲೆ ಶಾಖಾಧಿಕಾರಿ, ನಿರ್ದೇಶಕರ ಕಛೇರಿ, ಪದವಿ ಪೂರ್ವ 
ಶಿಕ್ಷಣ ಇಲಾಖೆ, ಮಲ್ಲೇಶ್ವರಂ, ಬೆಂಗಳೂರು) ಇವರ ಸೇವೆಯನ್ನು ಸಮಾಜ ಕಲ್ಯಾಣ ಇಲಾಖೆಯ ತಾಲ್ಲೂಕು ಸಮಾಜ 

ಕಲ್ಯಾಣ ಅಧಿಕಾರಿ ಹುದ್ದೆಯಲ್ಲಿ ವಿಲೀನಗೊಳಿಸುವ ಬಗ್ಗೆ . 
ಓದಲಾಗಿದೆ : 1) ಸರ್ಕಾರದ ಅಧಿಸೂಚನೆ ಸಂಖ್ಯೆ :ಇಡಿ 53 ಡಿಜಿಎಂ 2003 ದಿನಾಂಕ : 06 -10 - 2003. 

2 ) ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಕಇ 183 ಪಕಸೇ 2003 ದಿನಾಂಕ: 14 - 11 - 2003. 
3) ಶಿಕ್ಷಣ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ:ಇಡಿ 41 ಡಿಜಿಎಂ 2007 ದಿನಾಂಕ:30 - 05 - 2007. 
4) ಸರ್ಕಾರದ ಸುತ್ತೋಲೆ ಸಂಖ್ಯೆ: ಇಡಿ 300 ಡಿಜಿಡಿ 2011 ದಿನಾಂಕ:08 -11- 2011 . 
5) ಶಿಕ್ಷಣ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಇಡಿ 30 ಡಿಜಿಎಂ 2013 ದಿನಾಂಕ:01 - 03 - 2013. 

6) ಶ್ರೀ ಡಿ. ಸುಧಾಕರ್‌, ಮಾನ್ಯ ಶಾಸಕರು ಹಾಗೂ ಮಾಜಿ ಸಚಿವರು ಇವರ ಪತ್ರ ದಿನಾಂಕ: 01- 01- 2013. 
ಪ್ರಸ್ತಾವನೆ : 

- ಶ್ರೀ ಜೆ. ರಾಜು, ರಾಜ್ಯಶಾಸ್ತ್ರ ಉಪನ್ಯಾಸಕರು, ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಇವರನ್ನು ನಿಯೋಜನೆ ಮೇರೆಗೆ ಸಮಾಜ ಕಲ್ಯಾಣ 
ಇಲಾಖೆಯಲ್ಲಿ ತಾಲ್ಲೂಕು ಸಮಾಜ ಕಲ್ಯಾಣ ಅಧಿಕಾರಿ ಹುದ್ದೆಗೆ ನಿಯೋಜಿಸಲು ಶಿಕ್ಷಣ ಇಲಾಖೆಯು ಸದರಿಯವರ ಸೇವೆಯನ್ನು ಮೇಲೆ ಓದಲಾದ (1) ರಲ್ಲಿ 
ಸಮಾಜ ಕಲ್ಯಾಣ ಇಲಾಖೆಯ ವಶಕ್ಕೆ ನೀಡಲಾಗಿತ್ತು. 

ಮೇಲೆ ಓದಲಾದ (2) ರ ಅಧಿಸೂಚನೆಯಲ್ಲಿ ಶ್ರೀ ರಾಜು, ರಾಜ್ಯಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಶಿಕ್ಷಣ ಕಾಲೇಜು, 
ಹಿರಿಯೂರು ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ ಇವರ ನಿಯೋಜನೆ ಮೇಲೆ ತಾಲ್ಲೂಕು ಸಮಾಜ ಕಲ್ಯಾಣ ಅಧಿಕಾರಿ , ಶಿರಾ ತಾಲ್ಲೂಕು ಇಲ್ಲಿಗೆ 
ನಿಯೋಜಿಸಲಾಗಿತ್ತು. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೪, ೨೦೧೩ 

೧೧೯೫ 
ಮೇಲೆ ಓದಲಾದ (3)ರ ಅನಧಿಕೃತ ಟಿಪ್ಪಣಿಯಲ್ಲಿ ಶ್ರೀ ಜೆ. ರಾಜು, ಉಪನ್ಯಾಸಕರು ಇವರನ್ನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 
ವಿಲೀನಗೊಳಿಸಿಕೊಳ್ಳುವುದಕ್ಕೆ ಒಪ್ಪಿದಲ್ಲಿ ಶಿಕ್ಷಣ ಇಲಾಖೆಯ ಆಕ್ಷೇಪಣೆ ಇಲ್ಲವೆಂದು ತಿಳಿಸಲಾಗಿತ್ತು. 

ಮೇಲೆ (4) ರಲ್ಲಿ ಓದಲಾದ ಶಿಕ್ಷಣ ಇಲಾಖೆಯ ಸುತ್ತೋಲೆಯಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರು ಹಾಗೂ ಪ್ರಾಥಮಿಕ 
ಶಾಲಾ ಮತ್ತು ಪ್ರೌಢಶಾಲಾ ಸಹ ಶಿಕಕರುಗಳನ್ನು ಬೋಧಕೇತರ ಕಾರ್ಯಗಳಿಗಾಗಿ ಬೇರೆ ಬೇರೆ ಕಛೇರಿಗಳಿಗೆ ನಿ 
ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತದೆ, ವಿದ್ಯಾರ್ಥಿಗಳ ಸಂವಿಧಾನಾತ್ಮಕ ಹಕ್ಕಿಗೆ ಧಕ್ಕೆ ಉಂಟಾಗುತ್ತದೆ ಎಂಬ ಕಾರಣದಿಂದ ಉಪನ್ಯಾಸಕರ /ಶಿಕ್ಷಕರ 
ನಿಯೋಜನೆಯನ್ನು ನಿಷೇಧಿಸಲಾಗಿದೆ ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ರಿಟ್ ಅರ್ಜಿ ಸಂಖ್ಯೆ:13674 /2006 ದಿನಾಂಕ: 19 -12 - 2006 ರಲ್ಲಿ 
ನೀಡಿರುವ ತೀರ್ಪಿಗೆ ಅನುಗುಣವಾಗಿ ಶ್ರೀ ಜೆ. ರಾಜು, ಉಪನ್ಯಾಸಕರು, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಇವರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 
ನಿಯೋಜನೆಯಲ್ಲಿ ತಾಲ್ಲೂಕು ಸಮಾಜ ಕಲ್ಯಾಣ ಅಧಿಕಾರಿ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಿದ ಅನುಭವವಿರುವುದರಿಂದ ಸದರಿಯವರ ಸೇವೆಯನ್ನು ಸಮಾಜ 
ಕಲ್ಯಾಣ ಇಲಾಖೆಯಲ್ಲಿ ವಿಲೀನಗೊಳಿಸುವ ಬಗ್ಗೆ ಶಿಕ್ಷಣ ಇಲಾಖೆಯ ಅಭಿಪ್ರಾಯವನ್ನು ಕೋರಲಾಗಿದ್ದು, ಶಿಕ್ಷಣ ಇಲಾಖೆಯು ಮೇಲೆ (5) ರಲ್ಲಿ ಓದಲಾದ 
ದಿನಾಂಕ: 01 - 03 - 2013 ರ ಅನಧಿಕೃತ ಟಿಪ್ಪಣಿಯಲ್ಲಿ ಶ್ರೀ ಜೆ.ರಾಜು, ರಾಜ್ಯಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಯಲಹಂಕ, 
ಬೆಂಗಳೂರು ಇವರ ಸೇವೆಯನ್ನು ಸಮಾಜ ಕಲ್ಯಾಣ ಇಲಾಖೆಯ ತಾಲ್ಲೂಕು ಸಮಾಜ ಕಲ್ಯಾಣ ಅಧಿಕಾರಿ ವೃಂದದ ಹುದ್ದೆಯಲ್ಲಿ ವಿಲೀನಗೊಳಿಸುವ 
ಕುರಿತಂತೆ ಪರಿಶೀಲಿಸಿ ಸದರಿ ಉಪನ್ಯಾಸಕರನ್ನು ಖಾಯಂ ಆಗಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ವಿಲೀನಗೊಳಿಸಲು ಒಪ್ಪಿದಲ್ಲಿ ಶಿಕ್ಷಣ ಇಲಾಖೆಯ 
ಸಹಮತಿಯನ್ನು ನೀಡಲಾಗಿದೆ. 

ಮೇಲೆ (6) ರಲ್ಲಿ ಓದಲಾದ ಶ್ರೀ ಡಿ.ಸುಧಾಕರ್, ಮಾನ್ಯ ಶಾಸಕರು ಹಾಗೂ ಮಾಜಿ ಸಚಿವರು ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಗೆ ಬರೆದಿರುವ 
ದಿನಾಂಕ:01 - 01 - 2013 ರ ಪತ್ರದಲ್ಲಿ ಶ್ರೀ ಜೆ.ರಾಜು, ರಾಜ್ಯಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಯಲಹಂಕ ಇವರು ಈ ಹಿಂದೆ 
ಸುಮಾರು 04 ವರ್ಷಗಳು ನಿಯೋಜನೆ ಮೇಲೆ ತಾಲ್ಲೂಕು ಸಮಾಜ ಕಲ್ಯಾಣ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ್ದು, ಇವರು ಒಬ್ಬ ಜನಪರ 
ಕಾಳಜಿಯುಳ್ಳ ವ್ಯಕ್ತಿಯಾಗಿದ್ದು ಆಡಳಿತದ ಅನುಭವ ಇರುವ ಹಿನ್ನೆಲೆಯಲ್ಲಿ, ಸಾರ್ವಜನಿಕ ಹಿತದೃಷ್ಟಿಯಿಂದ ಇವರ ಸೇವೆಯನ್ನು ಖಾಯಂ ಆಗಿ 
ವಿಲೀನಗೊಳಿಸಲು ಕೋರಿರುತ್ತಾರೆ. 

ಸದರಿಯವರನ್ನು ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ವಿಲೀನಗೊಳಿಸಲು ನಿರ್ಧರಿಸಿದೆ. ಸದರಿ ನೌಕರರ 
ಸೇವೆಯನ್ನು ಶಿಕ್ಷಣ ಇಲಾಖೆಯಿಂದ ಸಮಾಜ ಕಲ್ಯಾಣ ಇಲಾಖೆಯ ಸೇವೆಗೆ ವಿಲೀನಗೊಳಿಸಲು ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) 
ನಿಯಮಾವಳಿಗಳು 1977 ರ ನಿಯಮ 16 ( ಎ )(i)ರಲ್ಲಿ ವಿಧಿಸಿರುವ ಷರತ್ತುಗಳನ್ನು ಪೂರೈಸುವ ಷರತ್ತಿನೊಂದಿಗೆ ಪರಿಗಣಿಸಲು ನಿರ್ಧರಿಸಿದೆ. ಆದುದರಿಂದ 
ಈ ಕೆಳಕಂಡ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ:ಸಕಇ 47 ಪಕಸೇ 2013, ಬೆಂಗಳೂರು, ದಿನಾಂಕ:20 - 03 - 2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದಾಗಿ ಶ್ರೀ ಜೆ.ರಾಜು, ರಾಜ್ಯಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಯಲಹಂಕ , 
ಬೆಂಗಳೂರು ( ಪ್ರಸ್ತುತ ನಿಯೋಜನೆ ಮೇರೆಗೆ ಶಾಖಾಧಿಕಾರಿ, ನಿರ್ದೇಶಕರ ಕಛೇರಿ, ಪದವಿ ಪೂರ್ವ ಶಿಕ್ಷಣ ಇಲಾಖೆ , ಮಲ್ಲೇಶ್ವರಂ, ಬೆಂಗಳೂರು) ಇವರ 
ಸೇವೆಯನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕರ್ನಾಟಕ ನಾಗರೀಕ ಸೇವೆ (ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳು 
1977 ನಿಯಮ 16 ( ಎ)(i) ಮೇರೆಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿನ ತಾಲ್ಲೂಕು ಸಮಾಜ ಕಲ್ಯಾಣ ಅಧಿಕಾರಿಯ ನೇರ ನೇಮಕಾತಿ ಹುದ್ದೆಯಲ್ಲಿ ( ವೇತನ 
ಶ್ರೇಣಿ ರೂ . 22800 - 43200) ಖಾಯಂ ಆಗಿ ವಿಲೀನಗೊಳಿಸಿ, ರಾಮನಗರ ಜಿಲ್ಲೆ, ಮಾಗಡಿ ತಾಲ್ಲೂಕು, ಇಲ್ಲಿ ಖಾಲಿ ಇರುವ ತಾಲ್ಲೂಕು ಸಮಾಜ ಕಲ್ಯಾಣ 
ಅಧಿಕಾರಿ ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಿದೆ. 

ಆಯುಕ್ತರು , ಸಮಾಜ ಕಲ್ಯಾಣ ಇಲಾಖೆ ಇವರು ಈ ಕೆಳಗೆ ವಿಧಿಸಿರುವ ಷರತ್ತುಗಳನ್ನು ಸದರಿ ಅಧಿಕಾರಿಯಿಂದ ಖಾತ್ರಿ ಪಡಿಸಿಕೊಳ್ಳತಕ್ಕದ್ದು. 
(1) ಸಂಬಂಧಪಟ್ಟ ನೌಕರರು ಸಕ್ರಮವಾಗಿ ನೇಮಕ ಮಾಡಿಕೊಂಡಿರಬೇಕು ಹಾಗೂ ಅವರು ತಮ್ಮ ಮಾತೃ ಇಲಾಖೆಯಲ್ಲಿ 

ಪರವೀಕ್ಷಣಾವಧಿ/ಸ್ಥಾನಪನ್ನ ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸಿರಬೇಕು. 
( 2) ಸಂಬಂಧಪಟ್ಟ ನೌಕರರು ಮಾತೃ ಇಲಾಖೆಯಲ್ಲಿ ಹಾಲಿ ಹೊಂದಿರುವ ಹುದ್ದೆಯ ವೇತನ ಶ್ರೇಣಿ ಮತ್ತು ವರ್ಗಾವಣೆ ಮೂಲಕ 

ನೇಮಿಸಲು ಉದ್ದೇಶಿಸಿರುವ ಹುದ್ದೆಯ ವೇತನ ಶ್ರೇಣಿಗಳು ಸಮಾನ ವೇತನ ಶ್ರೇಣಿಗಳಾಗಿರಬೇಕು. 
( 3) ಸಂಬಂಧಪಟ್ಟ ನೌಕರರು ವರ್ಗಾವಣೆ ಮೂಲಕ ನೇಮಿಸಲು ಉದ್ದೇಶಿಸಿರುವ ಹುದ್ದೆಗೆ ನಿಗಧಿಪಡಿಸಿರಬಹುದಾದ ಇಲಾಖಾ 

ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗಿರಬೇಕು. 
(4) ಪ್ರಸ್ತಾಪಿತ ವರ್ಗಾವಣೆ ಮೂಲಕ ನೇಮಕಾತಿಗೆ ನೌಕರರ ಮಾತೃ ಇಲಾಖೆ ಹಾಗೂ ಇವರನ್ನು ವರ್ಗಾವಣೆ ಮೂಲಕ ನೇಮಿಸಲು 

ಉದ್ದೇಶಿಸಿರುವ ಇಲಾಖೆಗಳು ಒಪ್ಪಿರಬೇಕು (ಎರಡೂ ಇಲಾಖೆ ಸಚಿವರು ಪರಸ್ಪರ ಅನುಮೋದಿಸಿರುತ್ತಾರೆ). 
(5) ಪ್ರಸ್ತಾಪಿತ ವರ್ಗಾವಣೆ ಮೂಲಕ ನೇಮಕಾತಿಯನ್ನು ನೌಕರರ ಕೋರಿಕೆಯ ಮೇರೆಗೆ ಮಾಡಲು ಉದ್ದೇಶಿಸಿರುವುದರಿಂದ ವರ್ಗಾವಣೆ 

ಮೂಲಕ ನೇಮಿಸಲಾಗುವ ಹುದ್ದೆಯಲ್ಲಿ ಈ ನೌಕರರ (ಜೇಷ್ಠತೆ) ನಿಯಮಗಳು 1957ರ 6ರ ಮೊದಲನೇ ಪರಂತುಕದನುಸಾರ 

ನಿರ್ಧರಿಸಬೇಕು. 
(6) ಸಂಬಂಧಪಟ್ಟ ನೌಕರರ ವಿರುದ್ಧ ಇಲಾಖಾ ವಿಚಾರಣೆ/ಕ್ರಿಮಿನಲ್ ಮೊಕದ್ದಮೆ ಇಲ್ಲದಿರುವುದನ್ನು ಖಚಿತಪಡಿಸಿಕೊಳ್ಳಬೇಕು. 
(7) ಈ ಬಗ್ಗೆ ನೌಕರರ ಒಪ್ಪಿಗೆಯನ್ನು ಬರವಣಿಗೆಯ ಮೂಲಕ ಪಡೆಯಬೇಕು. 
(8) ವರ್ಗಾವಣೆ ಮೂಲಕ ನೇಮಕಾತಿಯನ್ನು ನೌಕರರ ಸೇವಾ ಅವಧಿಯಲ್ಲಿ ಒಮ್ಮೆ ಮಾತ್ರ ಮಾಡಿರಬೇಕು. 
(9) ನೌಕರರು ವರ್ಗಾವಣೆ ಭತ್ಯೆ ಪಡೆಯಲು ಅರ್ಹರಿರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಿದ್ದಿಕ್ ಪಾಷ, 

ಸರ್ಕಾರದ ಅಧೀನ ಕಾರ್ಯದರ್ಶಿ -1 
PR - 579 

ಸಮಾಜ ಕಲ್ಯಾಣ ಇಲಾಖೆ 


೧೧೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೪ , ೨೦೧೩ 

ಭಾಗ ೧ 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವಾಲಯ 
ವಿಷಯ : ರಾಜ್ಯದಲ್ಲಿರುವ ಅಲೆಮಾರಿ ಜನಾಂಗದವರಿಗೆ ಸೌಲಭ್ಯ ಹಾಗೂ ಮೀಸಲಾತಿ ಕಲ್ಪಿಸುವಲ್ಲಿ ರಾಜ್ಯ ಮತ್ತು ಜಿಲ್ಲಾ ಹಾಗೂ 

ತಾಲ್ಲೂಕು ಮಟ್ಟದ ಸಲಹಾ ಸಮಿತಿಯ ಅವಧಿಯನ್ನು ಮುಂದುವರೆಸುವ ಬಗ್ಗೆ . 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ:ಸಕಇ 127 ಬಿಸಿಎ 2005 , ದಿನಾಂಕ:5 - 6 - 2006. 

2) ಸರ್ಕಾರದ ಆದೇಶ ಸಂಖ್ಯೆ : ಸಕಇ 30 ಬಿಸಿಎ 2010, ದಿನಾಂಕ: 24 - 02 - 2010. 
3 ) ಪತ್ರ ಸಂಖ್ಯೆ : ಬಿಸಿಎಂ/ ಅಮಾಜ - 1 /ಸಿಆರ್ - 2 /2012 - 13, ದಿನಾಂಕ:13 - 06 - 2012 . ಆಯುಕ್ತರು , ಹಿಂದುಳಿದ ವರ್ಗಗಳ 

ಕಲ್ಯಾಣ ಇಲಾಖೆ, ಬೆಂಗಳೂರು ಇವರಿಂದ 
ಮೇಲೆ ಓದಲಾದ ಉಲ್ಲೇಖ (1) ರಲ್ಲಿ ದಿನಾಂಕ:05 - 06 -2006ರ ಸರ್ಕಾರದ ಆದೇಶದಲ್ಲಿ , ರಾಜ್ಯದ ಅಲೆಮಾರಿ ಜನಾಂಗದವರಿಗೆ ಕೇಂದ್ರ 
ಸರ್ಕಾರದ ಮಾರ್ಗಸೂಚಿಯನ್ವಯ ಹಾಗೂ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಶಿಫಾರಸ್ಸಿನ ಅನುಸಾರ, ಮೀಸಲಾತಿ ಸೌಲಭ್ಯ ಹಾಗೂ ಕೇಂದ್ರ 
ಸರ್ಕಾರದ ಆರ್ಥಿಕ ನೆರವಿನೊಂದಿಗೆ ಅಲೆಮಾರಿ ಜನಾಂಗದ ಕಲ್ಯಾಣ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲು, ಗ್ರಾಮೀಣ ಪ್ರದೇಶದಲ್ಲಿರುವ 
ಅಲೆಮಾರಿ ಜನಾಂಗದವರ ಆರ್ಥಿಕ , ಸಾಮಾಜಿಕ ಹಾಗೂ ಶೈಕ್ಷಣಿಕ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಸಮಾನ ಅವಕಾಶ ಕಲ್ಪಿಸಲು ಸಹಕಾರಿಯಾಗುವಂತೆ 
ದಿನಾಂಕ: 05- 06- 2006ರಿಂದ ಅನ್ವಯವಾಗುವಂತೆ ಮೂರು ವರ್ಷಗಳ ಅವಧಿಗೆ ರಾಜ್ಯ ಮತ್ತು ಜಿಲ್ಲೆ ಹಾಗೂ ತಾಲ್ಲೂಕು ಮಟ್ಟದ ಅಲೆಮಾರಿ 
ಜನಾಂಗದವರ ಸಲಹಾ ಸಮಿತಿಯನ್ನು ರಚಿಸಲಾಗಿತ್ತು . 

ಮೇಲೆ ಓದಲಾದ ಉಲ್ಲೇಖ (2) ರಲ್ಲಿ ದಿನಾಂಕ:24 - 02 - 2010ರ ಸರ್ಕಾರದ ಆದೇಶದಲ್ಲಿ ರಾಜ್ಯ ಮತ್ತು ಜಿಲ್ಲೆ ಹಾಗೂ ತಾಲ್ಲೂಕು ಮಟ್ಟದ 
ಅಲೆಮಾರಿ ಜನಾಂಗದವರ ಸಲಹಾ ಸಮಿತಿಯನ್ನು ದಿನಾಂಕ:05 - 06 -2009ರಿಂದ ಅನ್ವಯವಾಗುವಂತೆ ಮೂರು ವರ್ಷಗಳ ಅವಧಿಗೆ ರಚಿಸಲಾಗಿತ್ತು. 

ಮೇಲೆ ಓದಲಾದ ಉಲ್ಲೇಖ( 3)ರಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಆಯುಕ್ತರು ತಮ್ಮ ದಿನಾಂಕ:13 - 06 -2012ರ ಪತ್ರದಲ್ಲಿ ರಾಜ್ಯ 
ಮತ್ತು ಜಿಲ್ಲೆ ಹಾಗೂ ತಾಲ್ಲೂಕು ಮಟ್ಟದ ಅಲೆಮಾರಿ ಜನಾಂಗದವರ ಸಲಹಾ ಸಮಿತಿಯನ್ನು ನೇಮಕ ಮಾಡಿ ದಿನಾಂಕ:05 - 06 - 2012ನೇ ಸಾಲಿಗೆ ಮೂರು 
ವರ್ಷಗಳು ಮುಗಿಯುವುದರಿಂದ ದಿನಾಂಕ : 06 - 06 - 2012ರಿಂದ ಅನ್ವಯವಾಗುವಂತೆ ಮೂರು ವರ್ಷಗಳ ಅವಧಿಗೆ ವಿಸ್ತರಣೆ ಮಾಡಿ ಆದೇಶ 
ಹೊರಡಿಸುವಂತೆ ಸರ್ಕಾರವನ್ನು ಕೋರಿರುತ್ತಾರೆ. ಪ್ರಸ್ತಾವನೆಯನ್ನು ಪರಿಶೀಲಿಸಿದ ನಂತರ ಸರ್ಕಾರವು ಈ ಕೆಳಗಿನಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ : ಹಿಂವಕ 209 ಬಿಸಿಎ 2012, ಬೆಂಗಳೂರು ದಿನಾಂಕ: 19 - 10 - 2012 
ಸರ್ಕಾರದ ಆದೇಶ ಸಂಖ್ಯೆ : ಸಕಇ 30 ಬಿಸಿಎ 2010, ದಿನಾಂಕ:24 - 2 - 2010ರಲ್ಲಿ ರಚಿಸಲಾಗಿದ್ದ ರಾಜ್ಯ ಮತ್ತು ಜಿಲ್ಲೆ ಹಾಗೂ ತಾಲ್ಲೂಕು ಮಟ್ಟದ 
ಅಲೆಮಾರಿ ಜನಾಂಗದವರ ಸಲಹಾ ಸಮಿತಿಯನ್ನು ದಿನಾಂಕ: 06 - 06 - 2012ರಿಂದ ಅನ್ವಯವಾಗುವಂತೆ ಮೂರು ವರ್ಷಗಳ ಅವಧಿಗೆ ವಿಸ್ತರಣೆ ಮಾಡಿ 
ಸರ್ಕಾರವು ಆದೇಶಿಸಿದೆ. ಉಳಿದಂತೆ ದಿನಾಂಕ:24 - 02 - 2010ರ ಆದೇಶದಲ್ಲಿರುವ ನಿಬಂಧನೆ ಮತ್ತು ಷರತ್ತುಗಳು ಮುಂದುವರೆದ ಅವಧಿಗೂ ಅನ್ವಯಿಸುತ್ತವೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಸುಜಾತಮ್ಮ , 


PR - 580 

ಸರ್ಕಾರದ ಅಧೀನ ಕಾರ್ಯದರ್ಶಿ - 1 
Sc - 200 

ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 

ಸಮಾಜ ಕಲ್ಯಾಣ ಸಚಿವಾಲಯ 
ವಿಷಯ : ಸುಳ್ಳು ಜಾತಿ ಪ್ರಮಾಣಪತ್ರ ಪಡೆದವರ ವಿರುದ್ದ ಸರ್ಕಾರದ ಪರವಾಗಿ ವ್ಯಾಜ್ಯವನ್ನು ನಿರ್ವಹಿಸಲು ಶ್ರೀ ಸಿ. ಜಗದೀಶ್, 

ವಕೀಲರು ಇವರನ್ನು ವಿಶೇಷ ನ್ಯಾಯಾವಾದಿಯನ್ನಾಗಿ ನೇಮಿಸಿರುವ ಬಗ್ಗೆ. 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ: ಸಕಇ 38 ಎಸ್ಎಡಿ 2005, ದಿನಾಂಕ: 02 - 07 - 2007. 

2) ಸರ್ಕಾರಿ ಆದೇಶ ಸಂಖ್ಯೆ : ಸಕಇ 57 ಎಸ್ಎಡಿ2010 ದಿನಾಂಕ: 08 - 12 - 2010 . 

3) ಶ್ರೀ ಸಿ . ಜಗದೀಶ್, ವಿಶೇಷ ನ್ಯಾಯವಾದಿಗಳು ಇವರ ಪತ್ರ ದಿನಾಂಕ:17 - 09 - 2010 . 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರ. ಸಂ (1) ರಲ್ಲಿನ ಸರ್ಕಾರಿ ಆದೇಶ ದಿನಾಂಕ: 02 - 07 - 2007ರಲ್ಲಿ ಸುಳ್ಳು ಜಾತಿ ಪ್ರಮಾಣ ಪಡೆದಿರುವವರ 
ವಿರುದ್ಧ ನ್ಯಾಯಾಲಯಗಳಲ್ಲಿ ಹೂಡಲಾದ ಪ್ರಕರಣಗಳಲ್ಲಿ ಸರ್ಕಾರದ ಪರವಾಗಿ ಪ್ರಕರಣಗಳನ್ನು ತ್ವರಿತವಾಗಿ ಹಾಗೂ ಪರಿಣಾಮಕಾರಿಯಾಗಿ ಪ್ರತಿಪಾದಿಸಲು 
ಶ್ರೀ ಸಿ. ಜಗದೀಶ್, ಉಚ್ಚ ನ್ಯಾಯಾಲಯದ ವಕೀಲರು, ಬೆಂಗಳೂರು ಇವರನ್ನು ವಿಶೇಷ ನ್ಯಾಯವಾದಿಯನ್ನಾಗಿ ( Special Council) ನೇಮಿಸಲಾಗಿರುತ್ತದೆ. 
ಸದರಿ ಆದೇಶದಲ್ಲಿ ಸದರಿಯವರಿಗೆ ಈ ಕೆಳಕಂಡಂತೆ ಸಂಭಾವನೆಯನ್ನು ಮಂಜೂರು ಮಾಡಲು ಸೂಚಿಸಲಾಗಿರುತ್ತದೆ. 
1. Reading Fee 

Rs. 5 ,000 /- per case 
2. Hearing Fee 

Rs. 250/- per case per day 
3. Junior Fee 

Rs. 1,000 /- per case 
4 . Clerical and Miscellaneous fee 

Rs .1 , 000/- per case 
ಮೇಲೆ ಓದಲಾದ ಕ್ರ. ಸಂ ( 2)ರಲ್ಲಿನ ದಿನಾಂಕ:08 - 12 - 2010ರಲ್ಲಿ ಸದರಿಯವರ ಸೇವೆಯನ್ನು ದಿನಾಂಕ: 02 - 07 - 2010ರಿಂದ ಪುನ: ಮೂರು 
ವರ್ಷಗಳವರೆಗೆ ಮುಂದುವರೆಸಲಾಗಿರುತ್ತದೆ. ಶ್ರೀ ಸಿ. ಜಗದೀಶ್, ವಿಶೇಷ ನ್ಯಾಯವಾದಿ ಇವರು ಸರ್ಕಾರಕ್ಕೆ ಸಲ್ಲಿಸಿದ ಮೇಲೆ ಓದಲಾದ ಕ್ರಮ ಸಂಖ್ಯೆ 
( 3) ರಲ್ಲಿನ ಮನವಿಯಲ್ಲಿ ಶ್ರೀ ರವಿಕುಮಾರ್ ಹಾಗೂ ಶ್ರೀ ಡಿ.ಎಸ್. ರಾಮಚಂದ್ರ ರೆಡ್ಡಿ ಇವರುಗಳನ್ನು ವಿಶೇಷ ನ್ಯಾಯವಾದಿಗಳನ್ನಾಗಿ ನೇಮಿಸಿರುವ 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೪, ೨೦೧೩ 

೧೧೯೭ 
ಸಂದರ್ಭದಲ್ಲಿ ಹೆಚ್ಚಿನ ಸಂಭಾವನೆಯನ್ನು ನಿಗದಿಪಡಿಸಲಾಗಿದ್ದು, ಅದರಂತೆ ಹೆಚ್ಚಿನ ಸಂಭಾವನೆಯನ್ನು ಈ ಕೆಳಕಂಡಂತೆ ಹೆಚ್ಚಿಸಿ ಮಂಜೂರು ಮಾಡಲು 
ಕೋರಿರುತ್ತಾರೆ. 
1. Reading Fee 

Rs . 15 ,000/- per case 
2. Hearing Fee 

Rs. 250/- per case per day 
3. Junior Fee 

Rs . 3 ,000/- per case 
4. Clerical and Miscellaneous fee - Rs. 3,000/- per case 
ಸಂಭಾವನೆಯನ್ನು ಹೆಚ್ಚಿಸುವ ಬಗೆಗಿನ ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸಕಇ 57 ಎಸ್ ಎಡಿ 2010 ಬೆಂಗಳೂರು, ದಿನಾಂಕ:02 - 03 - 2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶ್ರೀ ಸಿ. ಜಗದೀಶ್, ವಿಶೇಷ ನ್ಯಾಯವಾದಿಗಳು ಇವರು ಸುಳ್ಳುಜಾತಿ ಪ್ರಮಾಣ ಪತ್ರ 
ಪಡೆದವರ ವಿರುದ್ದ ವಿವಿಧ ನ್ಯಾಯಾಲಯಗಳಲ್ಲಿ ದಾಖಲಾಗಿರುವ/ ದಾಖಲಿಸುವ ಪ್ರಕರಣಗಳಲ್ಲಿ ಸರ್ಕಾರದ ಪರವಾಗಿ ವ್ಯಾಜ್ಯಗಳನ್ನು ನಿರ್ವಹಿಸುವ ಸಂಬಂಧ 
ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರ ಸಂಭಾವನೆಯನ್ನು ಈ ಕೆಳಕಂಡಂತೆ ಪರಿಷ್ಕರಿಸಲಾಗಿದೆ. 
1. Reading Fee 

Rs. 10 ,000/- per case 
2. Hearing Fee 

Rs. 250 /- per case per day 
3. Junior Fee 

Rs. 2,500/- per case 
4 . Clerical and Miscellaneous fee 

Rs. 2,000 /- per case 
ಈ ಆದೇಶವನ್ನು ಕಾನೂನು ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಎಲ್‌ಎಡಬ್ಲೂ 519 ಒಪಿಎನ್ 2012 ದಿನಾಂಕ :19 - 02 - 2013ರಲ್ಲಿ ನೀಡಿರುವ 
ಸಹಮತಿಯನುಸಾರ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ಜಯಮಣಿ, 
PR - 581 

ಸರ್ಕಾರದ ಅಧೀನ ಕಾರ್ಯದರ್ಶಿ - 2 ( 8) 
SC - 500 

ಸಮಾಜ ಕಲ್ಯಾಣ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಕರ್ನಾಟಕ ಮಾಹಿತಿ ಆಯೋಗದಲ್ಲಿ ಕಾನೂನು ಅಧಿಕಾರಿಯಾಗಿ ಗುತ್ತಿಗೆ ಆಧಾರದ ಮೇಲೆ 

ಕಾರ್ಯನಿರ್ವಹಿಸುತ್ತಿದ್ದ ಶ್ರೀ ಬಿ. ಶ್ರೀರಾಮರೆಡ್ಡಿ ಇವರನ್ನು ಒಂದು ವರ್ಷದ ಅವಧಿಗೆ ಸದರಿ ಹುದ್ದೆಗೆ 

ಗುತ್ತಿಗೆ ಆಧಾರದ ಮೇಲೆ ನೇಮಿಸಿದ್ದು, ಷರತ್ತು ಮತ್ತು ನಿಬಂಧನೆಗಳನ್ನು ಹೊರಡಿಸುವ ಬಗ್ಗೆ 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 39 ಆರ್‌ಟಿಐ 2012 , ದಿನಾಂಕ: 10 - 09 - 2012 

2 . ಕಾರ್ಯದರ್ಶಿಗಳು , ಕರ್ನಾಟಕ ಮಾಹಿತಿ ಆಯೋಗ, ಬೆಂಗಳೂರು ಇವರ ಪತ್ರ ಸಂಖ್ಯೆ: 

ಕಮಾ/52 / ಆಡಳಿತ/2008( ಪಿ), ದಿನಾಂಕ: 12 - 09 - 2012 


ಪ್ರಸ್ತಾವನೆ: 

ಕರ್ನಾಟಕ ಮಾಹಿತಿ ಆಯೋಗದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಾನೂನು ಅಧಿಕಾರಿಯಾಗಿ ನೇಮಕಗೊಂಡು ಸೇವೆ ಸಲ್ಲಿಸುತ್ತಿದ್ದ 
ಶ್ರೀ ಬಿ . ಶ್ರೀರಾಮರೆಡ್ಡಿ, ನಿವೃತ್ತ ಜಿಲ್ಲಾ ಸೆಷನ್ಸ್ ನ್ಯಾಯಾಧೀಶರು ಇವರ ಗುತ್ತಿಗೆ ಆಧಾರದ ನೇಮಕಾತಿಯು ದಿನಾಂಕ: 03 - 08 - 2012ಕ್ಕೆ 
ಮುಕ್ತಾಯಗೊಂಡಿದ್ದು, ಅದರಂತೆ ಸದರಿಯವರು ದಿನಾಂಕ: 03 - 08 - 2012ರ ಅಪರಾಹ್ನದಿಂದ ಕರ್ನಾಟಕ ಮಾಹಿತಿ ಆಯೋಗದ ಕಾನೂನು ಅಧಿಕಾರಿ 
ಹುದ್ದೆಯ ಕಾರ್ಯಭಾರದಿಂದ ಬಿಡುಗಡೆಗೊಂಡಿರುತ್ತಾರೆ. 

ಕರ್ನಾಟಕ ಮಾಹಿತಿ ಆಯೋಗದಲ್ಲಿನ ದೈನಂದಿನ ಕಾನೂನು ವಿಷಯಗಳ ನಿರ್ವಹಣೆ ದೃಷ್ಟಿಯಿಂದ, ಶ್ರೀ ಬಿ. ಶ್ರೀರಾಮರೆಡ್ಡಿ, ನಿವೃತ್ತ ಜಿಲ್ಲಾ ಮತ್ತು 
ಸೆಷನ್ಸ್ ನ್ಯಾಯಾಧೀಶರು ಇವರನ್ನು ಗುತ್ತಿಗೆ ಆಧಾರದ ಮೇಲೆ ಒಂದು ವರ್ಷದ ಅವಧಿಗೆ ಸಚಿವ ಸಂಪುಟದ ಅನುಮೋದನೆಯನ್ನು ಪಡೆದು ಕರ್ನಾಟಕ 
ಮಾಹಿತಿ ಆಯೋಗದಲ್ಲಿ ಕಾನೂನು ಅಧಿಕಾರಿಯಾಗಿ ಷರತ್ತು ಮತ್ತು ನಿಬಂಧನೆಗಳನ್ನು ಹೊರಡಿಸುವುದನ್ನು ಬಾಕಿಯಿಟ್ಟು ಮೇಲೆ (1) ರಲ್ಲಿ ಓದಲಾದ 
ಸರ್ಕಾರಿ ಆದೇಶದಲ್ಲಿ ಸದರಿಯವರಯ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ ಒಂದು ವರ್ಷದ ಅವಧಿಗೆ ಅಂದರೆ ದಿನಾಂಕ: 
03 - 08 -2013ರವರೆಗೆ ಗುತ್ತಿಗೆ ಆಧಾರದ ಮೇಲೆನೇಮಿಸಲಾಗಿದೆ. 

- ಶ್ರೀ ಬಿ. ಶ್ರೀರಾಮರೆಡ್ಡಿ , ನಿವೃತ್ತ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರು ದಿನಾಂಕ: 10 - 09 - 2012ರ ಪೂರ್ವಾಹ್ನ ಕರ್ನಾಟಕ ಮಾಹಿತಿ 
ಆಯೋಗದಲ್ಲಿ ಕಾನೂನು ಅಧಿಕಾರಿ ಹುದ್ದೆಯಲ್ಲಿ ಕಾರ್ಯ ವರದಿ ಮಾಡಿಕೊಂಡಿರುತ್ತಾರೆಂದು ಕಾರ್ಯದರ್ಶಿ, ಕರ್ನಾಟಕ ಮಾಹಿತಿ ಆಯೋಗ ಇವರು ಮೇಲೆ 
(2)ರಲ್ಲಿ ಓದಲಾದ ತಮ್ಮ ಪತ್ರದಲ್ಲಿ ತಿಳಿಸಿರುತ್ತಾರೆ. 
ಪ್ರಸ್ತುತ ಸದರಿ ಗುತ್ತಿಗೆ ಆಧಾರದ ಮೇಲಿನ ನೇಮಕಾತಿಯ ಷರತ್ತು ಮತ್ತು ನಿಬಂಧನೆಗಳನ್ನು ಹೊರಡಿಸಬೇಕಾಗಿರುವುದರಿಂದ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 39 ಆರ್‌ಟಿಐ 2009 , ಬೆಂಗಳೂರು, ದಿನಾಂಕ: 18ನೇ ಅಕ್ಟೋಬರ್ , 2012 . 


೧೧೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೪ , ೨೦೧೩ 


ಭಾಗ ೧ 


ಪ್ರಸ್ತಾವನೆಯಲ್ಲಿ ತಿಳಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಶ್ರೀ ಬಿ. ಶ್ರೀರಾಮರೆಡ್ಡಿ, ನಿವೃತ್ತ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರು ಇವರು ಕರ್ನಾಟಕ 
ಮಾಹಿತಿ ಆಯೋಗದಲ್ಲಿನ ಕಾನೂನು ಅಧಿಕಾರಿ ಹುದ್ದೆಗೆ ಕಾರ್ಯವರದಿ ಮಾಡಿಕೊಂಡಿರುವ ದಿನಾಂಕ ಅಂದರೆ ದಿನಾಂಕ: 10 - 09 - 2012ರಿಂದ ಜಾರಿಗೆ 
ಬರುವಂತೆ ದಿನಾಂಕ: 03 - 08 - 2013ರವರೆಗಿನ ಅವಧಿಯ ಗುತ್ತಿಗೆ ಆಧಾರದ ನೇಮಕಾತಿಯ ಷರತ್ತು ಮತ್ತು ನಿಬಂಧನೆಗಳು ಈ ಆದೇಶದ ಅನುಬಂಧ 
1ರನ್ವಯ ಇರುತ್ತವೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 771 ಸೇ -3 /12, ದಿನಾಂಕ: 10 - 10 - 2012ರಲ್ಲಿನ ಸಹಮತಿಯನ್ವಯ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

. ವೆಂಕಟಗಿರಿಯಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
( ಆಡಳಿತ ಸುಧಾರಣೆ - ಜನಸ್ಪಂದನ ಕೋಶ- ಮಾಹಿತಿ ಹಕ್ಕು) 


ಅನುಬಂಧ -1 
ಶ್ರೀ ಬಿ.ಶ್ರೀರಾಮರೆಡ್ಡಿರವರ ಗುತ್ತಿಗೆ ಆಧಾರದ ಮರುನೇಮಕಾತಿಯ ಬಗ್ಗೆ ಷರತ್ತು ಮತ್ತು ನಿಬಂಧನೆಗಳು 
1. ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 39 ಆರ್‌ಟಿಐ 2009 ದಿನಾಂಕ: 02 - 07 - 2010ರನ್ವಯ ಕರ್ನಾಟಕ ಮಾಹಿತಿ ಆಯೋಗದ ಕಾನೂನು 

ಅಧಿಕಾರಿ ಹುದ್ದೆಗೆ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಗೊಂಡಿದ್ದ ಶ್ರೀ ಬಿ . ಶ್ರೀರಾಮರೆಡ್ಡಿ, ನಿವೃತ್ತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಇವರ 
ಗುತ್ತಿಗೆ ಆಧಾರದ ನೇಮಕಾತಿ ಅವಧಿಯು ದಿನಾಂಕ: 03 - 08 - 2012ಕ್ಕೆ ಮುಕ್ತಾಯಗೊಂಡಿದ್ದು , ಸದರಿಯವರು ದಿನಾಂಕ: 03 - 08 - 2012ರ 
ಆಪರಾಹ್ನದಿಂದ ಕರ್ನಾಟಕ ಮಾಹಿತಿ ಆಯೋಗದ ಕಾನೂನು ಅಧಿಕಾರಿ ಹುದ್ದೆಯ ಕಾರ್ಯಭಾರದಿಂದ ಬಿಡುಗಡೆಗೊಂಡಿದ್ದು, ಸದರಿಯವರು 
ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 39 ಆರ್‌ಟಿಐ 2012 ದಿನಾಂಕ: 10 - 09 - 2012ರನ್ವಯ ಕರ್ನಾಟಕ ಮಾಹಿತಿ ಆಯೋಗದಲ್ಲಿ ಕಾನೂನು 
ಅಧಿಕಾರಿ ಹುದ್ದೆಯಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ ದಿನಾಂಕ: 03 - 08 -2013ರವರೆಗೆ ಗುತ್ತಿಗೆ ಆಧಾರದ 
ಮೇಲೆ ಅಥವಾ ಮುಂದಿನ ಆದೇಶ ಹೊರಡಿಸುವವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮಾತ್ರ ಇದ್ದು, ಇದೊಂದು 
ತಾತ್ಕಾಲಿಕ ನೇಮಕಾತಿ ಆಗಿರುತ್ತದೆ. 
ಶ್ರೀ ಬಿ. ಶ್ರೀರಾಮರೆಡ್ಡಿ, ಇವರು ಪಡೆಯುತ್ತಿರುವ ನಿವೃತ್ತಿ ವೇತನದೊಂದಿಗೆ ರೂ . 23.061/- ಮರುನೇಮಕಾತಿ ವೇತನವನ್ನು ಪಡೆಯಲು 
ಅರ್ಹರಾಗಿರುತ್ತಾರೆ, ಈ ವೇತನದ ಜೊತೆಗೆ ಅವರು ನಿವೃತ್ತಿ ಹೊಂದುವಾಗ ಪಡೆಯುತ್ತಿದ್ದ ಮೂಲ ವೇತನದ ಮೇಲೆ ಕಾಲಕಾಲಕ್ಕೆ ಲಭ್ಯವಾಗುವ 
ತುಟ್ಟಿಭತ್ಯೆ , ಮನೆ ಬಾಡಿಗೆ ಭತ್ಯೆ , ನಗರ ಪರಿಹಾರ ಭತ್ಯೆಯನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ಆದರೆ ಅವರು ಪಡೆಯುತ್ತಿರುವ ನಿವೃತ್ತಿ 

ವೇತನದ ಮೇಲೆ ತುಟ್ಟಿಭತ್ಯೆ ಸೇರಿದಂತೆ ಯಾವುದೇ ಇತರೆ ಭತ್ಯೆಗಳು ಲಭ್ಯವಿರುವುದಿಲ್ಲ. 
3. ಸದರಿ ಗುತ್ತಿಗೆ ನೌಕರರು ಸಾರ್ವಜನಿಕ ಹಿತದೃಷ್ಟಿಯಿಂದ ಪ್ರಯಾಣ ಮಾಡಲೇ ಬೇಕಾದಲ್ಲಿ ಮಾತ್ರ ಅವರು ನೇಮಕಾತಿ ಹೊಂದಿರುವ ಹುದ್ದೆಯ 

ಕಾಲಿಕ ವೇತನ ಶ್ರೇಣಿಯ ಕನಿಷ್ಠ ವೇತನದ ಮೇಲೆ ನಿಯಮಾನುಸಾರ ಲಭ್ಯವಿರುವ ಪ್ರಯಾಣ ಭತ್ಯೆ ಮತ್ತು ದಿನ ಭತ್ಯೆಯನ್ನು ಪಡೆಯಲು 

ಅರ್ಹರಾಗಿರುತ್ತಾರೆ. 
4. ಸದರಿ ಗುತ್ತಿಗೆ ನೌಕರರುಗಳು ವಾರ್ಷಿಕ 15 ದಿನಗಳ ಸಾಂದರ್ಭಿಕ ರಜೆ ಮತ್ತು KCSRs. ನಿಯಮ 150ರ ಪ್ರಕಾರ ಗಳಿಕೆ ರಜೆ ಪಡೆಯಲು 

ಅರ್ಹರಾಗಿರುತ್ತಾರೆ. 
ಒಪ್ಪಂದದ ಷರತ್ತು ಮತ್ತು ನಿಬಂಧನೆಗಳಲ್ಲಿ ನೀಡಿರುವ ಸೌಲಭ್ಯಗಳ ಹೊರತಾಗಿ ಬೇರಾವುದೇ ಸೌಲಭ್ಯಕ್ಕೆ ಅಂದರೆ ವೇತನ ಬಡ್ತಿ, ಪದೋನ್ನತಿ, 

ಪಿಂಚಣಿ ಇತ್ಯಾದಿ ಸೌಲಭ್ಯಗಳಿಗೆ ಸದರಿ ಗುತ್ತಿಗೆ ನೌಕರರು ಅರ್ಹರಾಗಿರುವುದಿಲ್ಲ. 
6. ಸದರಿ ನೌಕರರ ದುರ್ವತ್ರನೆ, ನಿರ್ಲಕ್ಷತೆಯ ನಿಮಿತ್ತ ಸರ್ಕಾರಕ್ಕೆ ಸಂಭವಿಸಬಹುದಾದ ಎಲ್ಲಾ ನಷ್ಟಗಳನ್ನು ಸರ್ಕಾರಕ್ಕೆ ಸದರಿ ನೌಕರರು 

ಭರಿಸಿಕೊಡಲು ಬದ್ಧರಾಗಿರತಕ್ಕದ್ದು. 
7. ಸದರಿ ಮರುನೇಮಕಾತಿ ಅವಧಿಯ ಸೇವೆಯನ್ನು ನಿವೃತ್ತಿ ವೇತನ ಹಾಗೂ ಇತ್ಯಾದಿ ಸೌಲಭ್ಯಗಳಿಗೆ ಅರ್ಹತಾದಾಯಕ ಸೇವೆಯೆಂದು 

ಪರಿಗಣಿಸುವುದಿಲ್ಲ. 
8. ಅವರ ಕರ್ತವ್ಯ, ಕಾರ್ಯ ಮತ್ತು ಪ್ರಕಾರ್ಯಗಳನ್ನು ಶ್ರದ್ಧೆ, ಭಕ್ತಿ ಮತ್ತು ಆಸಕ್ತಿಯಿಂದ ಅವರು ನೆರವೇರಿಸುವುದು. 
9, ಅವರು ಕರ್ತವ್ಯವನ್ನು ಪಾಲಿಸುತ್ತಿರುವಾಗ ಅಥವಾ ನೆರವೇರಿಸುತ್ತಿರುವಾಗ ಅವರಿಗೆ ಲಭ್ಯವಾಗಬಹುದಾದ ಅಥವಾ ದೊರಕಬಹುದಾದ ಅಧಿಕೃತ 

ಮಾಹಿತಿಯನ್ನು ಗೌಪ್ಯವಾಗಿಟ್ಟು ಕಟ್ಟುನಿಟ್ಟಾಗಿ ಪಾಲಿಸಬೇಕು. 
10 . 1966ರ ಕರ್ನಾಟಕ ನಾಗರೀಕ ಸೇವಾ ( ನಡತೆ) ನಿಯಮಾವಳಿ ಮತ್ತು 1957ರ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು 

ಮೇಲ್ಮನವಿ) ನಿಯಮಾವಳಿಗೆ ಅವರು ಬದ್ಧರಾಗಿರುತ್ತಾರೆ. 
11. ಈ ಒಪ್ಪಂದದ ಷರತ್ತುಗಳನ್ನು ಉಲ್ಲಂಘಿಸಿದಲ್ಲಿ ಗುತ್ತಿಗೆ ನೇಮಕಾತಿಯು ತಾನಾಗಿಯೇ ಮುಕ್ತಾಯವಾಗುತ್ತದೆ. 
12 . ಅವರ ದುರ್ನಡತೆಯಿಂದಾಗಲೀ ಅಥವಾ ನಿರ್ಲಕ್ಷತೆ, ಉದಾಸೀನತೆಯಿಂದಾಗಲೀ ಮತ್ತು ಸರ್ಕಾರಕ್ಕೆ ಸಂಬಂಧಿಸಿದಂತೆ ಆರ್ಥಿಕ ನಷ್ಟವನ್ನು 

ಉಂಟು ಮಾಡಿದಲ್ಲಿ ಅದನ್ನು ಸರ್ಕಾರಕ್ಕೆ ತುಂಬಿಕೊಡಲು ಅವರು ಹೊಣೆಯಾಗಿರುತ್ತದೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೪ , ೨೦೧೩ 


೧೧೯೯ 


13. ಈ ಆದೇಶವನ್ನು ಸ್ವೀಕರಿಸಿದ ದಿನಾಂಕದಿಂದ ಏಳು ದಿನಗಳ ಒಳಗಾಗಿ ಐವತ್ತು ( ರೂ . 50.00 ) ರೂಪಾಯಿಗಳ ಮೌಲ್ಯದ ಛಾಪಾ ಕಾಗದದಲ್ಲಿ 

ಸದರಿ ನೇಮಕಾತಿಯ ಷರತ್ತು ಮತ್ತು ನಿಬಂಧನೆಗಳನ್ನು ಒಳಗೊಂಡಿರುವ ಕರಾರು ಪತ್ರವನ್ನು ಕ್ರಮಬದ್ಧ ರೀತಿಯಲ್ಲಿ ಸದರಿ ಅಧಿಕಾರಿಯಿಂದ 
ಬರೆಯಿಸಿಕೊಳ್ಳತಕ್ಕದ್ದು. 

ಲ , ವೆಂಕಟಗಿರಿಯಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
PR 637 

( ಜನಸ್ಪಂದನ ಕೋಶ- ಮಾಹಿತಿ ಹಕ್ಕು) 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ 
ವಿಷಯ: ರಾಜಭಾಷಾ ( ವಿಧಾಯಿ ) ಆಯೋಗವನ್ನು ಪುನರ್ ರಚಿಸುವ ಬಗ್ಗೆ . 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ: ಲಾ 4 ಎಲ್‌ಎಂಪಿ 97, ದಿನಾಂಕ: 04 - 07 -1997 

2. ಸರ್ಕಾರಿ ಆದೇಶ ಸಂಖ್ಯೆ: ಸಂವ್ಯಶಾಇ 01 ಎಲ್‌ಎಂಪಿ 99, ದಿನಾಂಕ: 05 - 06 -1999 
3. ಸರ್ಕಾರಿ ಆದೇಶ ಸಂಖ್ಯೆ: ಸಂವ್ಯಶಾಇ 1 ಎಲ್‌ಎಂಪಿ 2000, ದಿನಾಂಕ: 12 - 04 -2001 
4. ಸರ್ಕಾರಿ ಆದೇಶ ಸಂಖ್ಯೆ: ಸಂವ್ಯಶಾಇ 10 ಭಾನಿವಿ 2002, ದಿನಾಂಕ: 22 -04- 2002 
5. ಸರ್ಕಾರಿ ಆದೇಶ ಸಂಖ್ಯೆ : ಸಂವ್ಯಶಾಇ 18 ಭಾನಿವಿ 2003, ದಿನಾಂಕ: 04 - 09 - 2003 
6. ಸರ್ಕಾರಿ ಆದೇಶ ಸಂಖ್ಯೆ: ಸಂವ್ಯಶಾಇ 44 ಭಾನಿವಿ 2005, ದಿನಾಂಕ: 14 -10 -2005 
7. ಸರ್ಕಾರಿ ಆದೇಶ ಸಂಖ್ಯೆ : ಸಂವ್ಯಶಾಇ 18 ಭಾನಿವಿ 2006, ದಿನಾಂಕ: 08 - 12 - 2006 
8. ಸರ್ಕಾರಿ ಆದೇಶ ಸಂಖ್ಯೆ: 52 ಭಾನಿವಿ 2009 , ದಿನಾಂಕ: 14 - 12 - 2009 
9 . ನಿರ್ದೇಶಕರು, ಭಾಷಾಂತರ ನಿರ್ದೇಶನಾಲಯ ಇವರ ಪತ್ರ ಸಂಖ್ಯೆ: ಭಾನಿ 30/ ಆಡಳಿತ/ ರಾಭಾ 

( ವಿ ) ಆ /2012 , ದಿನಾಂಕ : 17 - 11- 2012 


ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ರಾಜಭಾಷಾ ( ವಿಧಾಯಿ ) ಆಯೋಗದ ಕಾಲಾವಧಿಯನ್ನು 31ನೇ ಜನವರಿ 1999ರ 
ತನಕ ವಿಸ್ತರಿಸಲಾಗಿತ್ತು. 

ಮೇಲೆ ( 2 ) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಆಯೋಗದ ಕಾಲಾವಧಿಯನ್ನು 1ನೇ ಫೆಬ್ರವರಿ 1999ರಿಂದ ಒಂದು ವರ್ಷದ ಅವಧಿಗೆ 
ಮುಂದುವರಿಸಲಾಗಿದೆ. 

ಮೇಲೆ (3) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಆಯೋಗದ ಕಾಲಾವಧಿಯನ್ನು ದಿನಾಂಕ 30 - 05 - 2001ರವರೆಗೆ ಮುಂದುವರಿಸಲಾಗಿದೆ. 
ಮೇಲೆ (4) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಆಯೋಗದ ಕಾಲಾವಧಿಯನ್ನು ದಿನಾಂಕ 30 - 05 - 2003ರವರೆಗೆ ಮುಂದುವರಿಸಲಾಗಿದೆ . 
ಮೇಲೆ (5) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಆಯೋಗವನ್ನು ಪುನರ್ ರಚಿಸಿ ಆಯೋಗದ ಅವಧಿಯನ್ನು ದಿನಾಂಕ 30 - 05 - 2006ರವರೆಗೆ 


ವಿಸ್ತರಿಸಲಾಗಿದೆ. 


ಮೇಲೆ ( 6) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಆಯೋಗವನ್ನು ಪುನರ್ ರಚಿಸಿ ದಿನಾಂಕ 30 -05 -2006ರವರೆಗೆ ಮುಂದುವರೆಸಲಾಗಿದೆ. 
ಮೇಲೆ ( 7) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಆಯೋಗವನ್ನು ಪುನರ್ ರಚಿಸಿ ದಿನಾಂಕ 08 - 12 -2009ರವರೆಗೆ ಮುಂದುವರೆಸಲಾಗಿದೆ. 
ಮೇಲೆ ( 8) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಆಯೋಗವನ್ನು ಪುನರ್ ರಚಿಸಿ ದಿನಾಂಕ 07 - 12 -2012ರವರೆಗೆ ಮುಂದುವರೆಸಲಾಗಿದೆ. 

ಮೇಲೆ (9) ರಲ್ಲಿ ಓದಲಾದ ಪ್ರಸ್ತಾವನೆಯಲ್ಲಿ ಆಯೋಗವನ್ನು ಒಬ್ಬರು ಅಧ್ಯಕ್ಷರು ಮೂರು ಅಥವಾ ನಾಲ್ಕು ಸದಸ್ಯರುಗಳಿಗೆ ಸೀಮಿತಗೊಳಿಸಿ ಪುನರ್ 
ರಚಿಸಲು ಭಾಷಾಂತರ ನಿರ್ದೇಶಕರು ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಆಯೋಗವನ್ನು ಈ ಕೂಡಲೇ ಜಾರಿಗೆ 
ಬರುವಂತೆ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಪುನರ್ ರಚಿಸಲು 
ನಿರ್ಣಯಿಸಲಾಗಿದೆ. 


ಆದ್ದರಿಂದ ಈ ಆದೇಶ. 


ಸರ್ಕಾರದ ಆದೇಶ ಸಂಖ್ಯೆ: ಸಂವ್ಯಶಾಇ 50 ಭಾನಿವಿ 2012, ಬೆಂಗಳೂರು, ದಿನಾಂಕ: 02ನೇ ಫೆಬ್ರವರಿ , 2013 
ರಾಜಭಾಷಾ ( ವಿಧಾಯಿ ) ಆಯೋಗವನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಮೂರು ವರ್ಷಗಳವರೆಗೆ ಅಥವಾ ಮುಂದಿನ ಆದೇಶ 
ಹೊರಡಿಸುವವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಈ ಕೆಳಗೆ ನಮೂದಿಸಿರುವಂತೆ ಕೆಳಕಂಡ ಅಧ್ಯಕ್ಷರು ಮತ್ತು 
ಸದಸ್ಯರನ್ನೊಳಗೊಂಡಂತೆ ಪುನರ್ ರಚಿಸಲಾಗಿದೆ. 


ಶ್ರೀ ಬೇಲೂರು ಜವರಯ್ಯ , ನಿವೃತ್ತ ಭಾಷಾಂತರ ಇಲಾಖೆಯ ನಿರ್ದೇಶಕರು, ನಂ . 11 /69 , 
ಸಾರ್ವಭೌಮನಗರ , 7ನೇ ಮುಖ್ಯರಸ್ತೆ , ಎ . ಕ್ರಾಸ್ , ಚಿಕ್ಕಲಸಂದ್ರ, ಬೆಂಗಳೂರು- 560 061 


ಅಧ್ಯಕ್ಷರು 


೧೨೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೪ , ೨೦೧೩ 


ಭಾಗ ೧ 


ಸದಸ್ಯರು 


ಶ್ರೀ ವೆಂಕಟರಾಮಯ್ಯ , ನಿವೃತ್ತ ಭಾಷಾಂತರ ಇಲಾಖೆಯ ನಿರ್ದೇಶಕರು, ನಂ . 853 , ಕೆರೆ 
ಅಂಗಳ , 11ನೇ ವಿಭಾಗ , ನಾಗರಬಾವಿ 2ನೇ ಹಂತ, ಬೆಂಗಳೂರು 
ಶ್ರೀ ದಾಮೋಧರ್, ಭಾಷಾಂತರ ಇಲಾಖೆ, ಉಪ ನಿರ್ದೇಶಕರು (ನಿವೃತ್ತ), 
1174 , 10ನೇ ಅಡ್ಡರಸ್ತೆ, 8ನೇ ಮುಖ್ಯರಸ್ತೆ, ಅಶೋಕ ನಗರ, ಬನಶಂಕರಿ 1ನೇ ಹಂತ, 
ಬೆಂಗಳೂರು- 560 050 


ಸದಸ್ಯರು 


ಶ್ರೀ ಜೆ.ಎನ್ . ಶಾಮರಾವ್, ನಂ . 17 , 13ನೇ ಅಡ್ಡರಸ್ತೆ , ಶ್ರೀನಿಧಿ ಬಡಾವಣೆ, 
ಕೋಣನಕುಂಟೆ, ಬೆಂಗಳೂರು-560 062 


ಸದಸ್ಯರು 


ಶ್ರೀ ಎಂ . ವೈ . ದೊಡಮನಿ, ನಿವೃತ್ತ ಉಪ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ನಂ . 448 , ಪಶ್ಚಿಮ ಕಾರ್ಡ್ ರಸ್ತೆ, 2ನೇ ಹಂತ, ಮಹಾಲಕ್ಷ್ಮೀಪುರಂ, 
ಬೆಂಗಳೂರು- 560 086 


ಸದಸ್ಯರು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜಿ. ಶ್ರೀಧರ್ , 
ಸಹಾಯಕ ಪ್ರಾರೂಪಕಾರ ಮತ್ತು ಪದನಿಮಿತ್ತ 

ಸರ್ಕಾರದ ಉಪ ಕಾರ್ಯದರ್ಶಿ , 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ 


PR. 638 


REVENUE SECRETARIAT 


Subject : 
Read : 


Issue of Licence/ Renewal of Licence to poisonous items . 
1. Notification No. DPAR 12 ARB 2008 , Dated :09.06 .2009 . 
2 . Government Order No. RD 116 SaMiThi 2009 Dated : 20 . 10 .2009 

Letter No. Nil Dated : 24 . 10 .2009 of the Drugs Controller, Bangalore, addressed to Principal 
Secretary to Government, Revenue Department. 


3 . 


PREAMBLE : 


In Notification Dated :09 .06 .2009 read at ( 1) above , Government have allocated sub heading " 12 . Poisons Act and the rules 
made thereunder." to Revenue Department from Health and Family Welfare Department by Amending the Karnataka Government 
(Allocation of Business) ( Amendment) Rules, 1977 ." 

In Government Order Dated : 20 . 10 .2009 read at (2) above instructions issued that the files relating to the issue /renewal of 
licence to poisonous itemswere to be dealt by Revenue Department. In Letter dated : 24 . 10 . 2009 read at (3 ) above , the Drugs Controller 
has sent 31 (thirty one ) files to the Revenue Department. 

The Licence/Renewal of poisons proposals was issuing by the Drugs Controller earlier . After due local verification /spot 
inspection of the organization by the Government and felt that issue of licence on the poisonous items by the Drugs Controller is not 
necessary and decides to delegate the power to the concerned Deputy Commissioner of the District for the issue /renewal of licence to 
the poisonous items. The Deputy Commissioner of the concerned district will have to make necessary local verification /spot inspection 
of the organization from the concerned Drugs Inspector through the Drugs Controller, Bangalore by following the procedure which was 
being followed by the Drugs Controller. 
Hence the Order. 

GO No. RD 03 RED 2012, BANGALORE, DATED : 29/ 01 / 2013 
Government are pleased to delegate the powers of the issue of licence/ renewal to the poisonous items to the respective 
Deputy Commissioner of the district. 

The Deputy Commissioner of the concerned District shallmake necessary local verification /spot inspection of the organization 
through Officers of the concerned Drugs Inspector/ Drugs controller, Bangalore , duly obtaining report/ recommendation about the issue of 
licence /renewal to the concerned Firms/Organizations and scrutinize the application of the issual of Licence/Renewal as the case may 
be, as per the provisions of the Poisons Act, 1919 and issue the necessary Licence /Renewal order. 

The detailed procedure for the issue of licence/ renewal of poisonous item to the Firms/Organizations is appended to this 
Order. 

By Order and in the name of the Governor ofKarnataka , 

Lalitha H . Handigol, 
Under Secretary to Government, 
Revenue Department (Rehabilitation ). 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೪, ೨೦೧೩ 


೧೨೦೧ 


Annexure to the G .O . No . RD 03 RED 2012 , Bangalore, Dated : 29 -01-2013 


1. 


The Organization /Firm shallmake the application to the Deputy Commissioner of the district concerned in 
the prescribed form before three (3 ) months prior to the commencement of the business . 
The Organization /Firm shallmake the application for the renewal of licence to the Deputy Commissioner 
of the district concerned in prescribed Form before one ( 1) month of the expiry of the licence for the 
renewal. 


3 . 


The licence /renewal will be issued for one year only from the first day of April and it will expire on the 
31st March . 


PR 639 
SC 500 


Lalitha H . Handigol, 
Under Secretary to Government, 

Revenue Department (Rehabilitation ). 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 
ವಿಷಯ: ಡಿಆರ್‌ಡಿಎ ಆಡಳಿತ ಯೋಜನೆ ಲೆಕ್ಕ ಶೀರ್ಷಿಕೆ 2515 -00 -196 -6 - 06 ಯಡಿ ಅನುದಾನವನ್ನು ಪುನರ್ವಿನಿಯೋಗದ 

ಮೂಲಕ ಭರಿಸುವ ಬಗ್ಗೆ. 


ಓದಲಾಗಿದೆ: 1) ಸರ್ಕಾರದ ಆದೇಶದ ಸಂಖ್ಯೆ ಗ್ರಾಅಪ 6 ಎಸ್‌ಜೆವೈ ( ಡಿಆರ್‌ಡಿಎ) 2012 , ಬೆಂಗಳೂರು, ದಿನಾಂಕ: 05 -11 - 2012 . 

2) ಸರ್ಕಾರದ ಆದೇಶದ ಸಂಖ್ಯೆ ಗ್ರಾಅಪ 4 ಎಸ್‌ಜೆವೈ ( ಡಿಆರ್‌ಡಿಎ) 2012, ಬೆಂಗಳೂರು, ದಿನಾಂಕ:26 -11 - 2012. 

3) ಕೇಂದ್ರ ಸರ್ಕಾರದ ಪತ್ರದ ನಂ .ಆರ್-17014 /11/2012 - 13 ಡಿಆರ್‌ಡಿಎ (ಎಸ್‌ಎಲ್‌ನಂ.109 ) ದಿನಾಂಕ: 28 -02 - 2013. 
ಪ್ರಸ್ತಾವನೆ: 

- ಡಿಆರ್‌ಡಿಎ ಆಡಳಿತ ಯೋಜನೆಯಡಿ ಲೆಕ್ಕ ಶೀರ್ಷಿಕೆ 2515 - 00 - 196 - 6 - 06 ಯಡಿ 2012 - 2013ನೇ ಸಾಲಿಗೆ ರಾಜ್ಯದ ಆಯವ್ಯಯದಲ್ಲಿ 
ರಾಜ್ಯದ ಪಾಲಿನ ಅನುದಾನ ರೂ . 959 .88 ಲಕ್ಷಗಳನ್ನು ರಾಜ್ಯ ಎಲ್ಲಾ ಜಿಲ್ಲಾ ಪಂಚಾಯತಿಗಳಿಗೆ ಹಂಚಿಕೆ ಮಾಡಿದೆ. ಈ ಯೋಜನೆಯು ಕೇಂದ್ರ ಪುರಸ್ಕೃತ 
ಯೋಜನೆಯಾಗಿರುವುದರಿಂದ ರಾಜ್ಯವು ಕೇಂದ್ರದ ಪಾಲಿನ ಅನುದಾನಕ್ಕನುಗುಣವಾಗಿ ರಾಜ್ಯದ ಪಾಲಿನ ಅನುದಾನ ಬಿಡುಗಡೆ ಮಾಡಬೇಕಾಗಿದೆ. ಕೇಂದ್ರ 
ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯ, ನವದೆಹಲಿ , ಓದಲಾಗಿದೆ ( 3) ರಲ್ಲಿ ಶಿವಮೊಗ್ಗ ಜಿಲ್ಲಾ ಪಂಚಾಯತ್‌ಗೆ 2012 - 13ನೇ ಸಾಲಿನ ಎರಡನೇ ಕಂತಿನ ಅನುದಾನ 
ರೂ . 19. 81 ಲಕ್ಷ ಬಿಡುಗಡೆ ಮಾಡಿದೆ. ಇದಕ್ಕನುಗುಣವಾಗಿ ರಾಜ್ಯದ ಪಾಲಿನ ಅನುದಾನ ರೂ .6.60 ಲಕ್ಷ ಬಿಡುಗಡೆ ಮಾಡಬೇಕಾಗಿದೆ. ಆದರೆ, 
ಆಯವ್ಯಯದಲ್ಲಿ 2012 - 13ನೇ ಶಿವಮೊಗ್ಗ ಜಿಲ್ಲಾ ಪಂಚಾಯತ್‌ಗೆ ಒದಗಿಸಿರುವ ಅನುದಾನ ಪೂರ್ಣವಾಗಿ ವೆಚ್ಚವಾಗಿರುವುದರಿಂದ ಅನುದಾನದ ಲಭ್ಯತೆ 
ಇರುವುದಿಲ್ಲ, ಯಾದಗಿರಿ ಜಿಲ್ಲಾ ಪಂಚಾಯತ್ ಸದರಿ ಸಾಲಿಗೆ ಎರಡನೇ ಕಂತಿನ ಅನುದಾನದ ಅವಶ್ಯಕತೆ ಇಲ್ಲವೆಂದು ತಿಳಿಸಿರುವ ಕಾರಣ ಯಾದಗಿರಿ ಜಿಲ್ಲಾ 
ಪಂಚಾಯತ್‌ನಲ್ಲಿ ರೂ .10.46 ಲಕ್ಷ ಲಭ್ಯವಿರುತ್ತದೆ. ಈ ಅನುದಾನದಿಂದ 6.60 ಲಕ್ಷ ಅನುದಾನವನ್ನು ಪುನರ್ವಿನಿಯೋಗದ ಮೂಲಕ ಶಿವಮೊಗ್ಗ ಜಿಲ್ಲಾ 
ಪಂಚಾಯತಿಗೆ ನೀಡಬೇಕಾಗಿದೆ. ಆದುದರಿಂದ ಈ ಆದೇಶ. 


ಸರ್ಕಾರದ ಆದೇಶ ಸಂಖ್ಯೆ : ಗ್ರಾಅಪ 6 ಎಸ್‌ಜೆವೈ ಡಿಆರ್‌ಡಿಎ 2012, ಬೆಂಗಳೂರು, ದಿನಾಂಕ : 22 - 03 - 2013 


ಡಿಆರ್‌ಡಿಎ ಆಡಳಿತ ಯೋಜನೆಯಡಿ ಲೆಕ್ಕ ಶೀರ್ಷಿಕೆ 2515 - 00 - 196 - 6 - 06 ಯಡಿ 2012 - 2013 ನೇ ಸಾಲಿಗೆ ರಾಜ್ಯ ಸರ್ಕಾರವು ಶಿವಮೊಗ್ಗ 
ಜಿಲ್ಲಾ ಪಂಚಾಯತ್‌ಗೆ ಅಗತ್ಯವಿರುವ ರೂ .6. 60 ಲಕ್ಷ ಗಳನ್ನು ( ರೂ . ಅರು ಲಕ್ಷದ ಅರವತ್ತು ಸಾವಿರ ಮಾತ್ರ) ಪುನರ್ವಿನಿಯೋಗದ ಮೂಲಕ ಭರಿಸಲು 
ಮಂಜೂರಾತಿ ನೀಡಿದೆ. ವಿವರಗಳನ್ನು ಪುನರ್ವಿನಿಯೋಗದ ತ:ಖ್ಯೆಯಲ್ಲಿ ನೀಡಿದೆ. 

ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ ಎಫ್‌ಡಿ 9 ಟಿಎಫ್ ಪಿ 2005 ದಿನಾಂಕ: 07- 04 -2005 ರಲ್ಲಿ ಆಡಳಿತ ಇಲಾಖೆಯ ಪ್ರಧಾನ 
ಕಾರ್ಯದರ್ಶಿ /ಕಾರ್ಯದರ್ಶಿಗಳಿಗೆ ಪ್ರದತ್ತವಾದ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಡಾ|| ಇ . ವಿ. ರಮಣ ರೆಡ್ಡಿ, 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 


೧೨೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೪ , ೨೦೧೩ 

ಭಾಗ ೧ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 

ಯೋಜನೆ: ಡಿಆರ್‌ಡಿಎ ( ಆಡಳಿತ) 
ಶಾಖೆ : ಸ್ವಯಂ ಉದ್ಯೋಗಕಾರ್ಯಕ್ರಮ 

ಆಯವ್ಯಯ ಪತ್ರದಲ್ಲಿ ಅಥವಾ ಹೆಚ್ಚಿನ ಹಂಚಿಕೆ ( ಅಲಾಟ್‌ಮೆಂಟ್) ಗಳಲ್ಲಿ ಉಪಬಂಧ ಕಲ್ಪಿಸಿಲ್ಲದ ಎಲ್ಲಾ ವಿನಿಯೋಗಗಳಿಗೆ ಅಥವಾ ಮಂಜೂರಾತಿಗೆ ಲಗತ್ತಿಸಬೇಕಾದ ಪುನರ್ವಿನಿಯೋಗದ ವಿವರಣೆ 
ವರ್ಷ 2012 - 13 


( ರೂ 


ಲಕ್ಷಗಳಲ್ಲಿ ) 


ಹೆಚ್ಚಿಸಲು ಪ್ರಸ್ತಾವಿಸಲಾದ ಅಂದಾಜಿನ ಶೀರ್ಷಿಕೆ 

2515 - 00 - 196 - 6 - 06 


ಕಡಿಮೆ ಮಾಡಲು ಪ್ರಸ್ತಾವಿಸಲಾದ ಅಂದಾಜಿನ 

ಶೀರ್ಷಿ ಕೆ - 2515 - 00 - 196 - 6 - 06 


ಮುಂಗಡ ಪತ್ರದ ಪ್ರಧಾನ ಚಿಕ್ಕ ಉಪ ವಿವರವಾದ 
ಶೀರ್ಷಿಕೆಗಳು 
2515 - ಇತರೆ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳು 
00 - 196 - ಜಿಲ್ಲಾ ಪಂಚಾಯತಿಗಳಿಗೆ ಸಹಾಯ 
6 ಜಿಲ್ಲಾ ಪಂಚಾಯತ್ 
06 - ಡಿಆರ್‌ಡಿಎ ಆಡಳಿತಾತ್ಮಕ ವೆಚ್ಚ ( ಕೇಂದ್ರ 
ಪುರಸ್ಕತ ಯೋಜನೆ) 2515 - 00 - 196 - 6 - 06 


ವರ್ಷದ 
ಉಳಿದ 
ಅವಧಿ 


ಮಂಜೂರಾದ 
ಆಯವ್ಯಯ 
ಅಂದಾಜಿನಲ್ಲಿರುವ 


ಪುನರ್ವಿನಿ 
ಯೋಗಕ್ಕೆ 


ಈವರೆಗೆ. ವರ್ಷದ 
ಆಗಿರುವ ಉಳಿದ 
ವಾಸ್ತಾವಿಕ ಅವಧಿಯಲ್ಲಿ 

ಸಂಭವ | 
( ಎಂದರೆ ) | ನೀಯ ವೆಚ್ಚ 


ಬೇಕಾದ | ಮಂಜೂರಾದ 
ಹೆಚ್ಚಿನ ಆಯವ್ಯಯ 
ಅಲಾಟ್ ಅಂದಾಜಿ 
ಮೆಂಟ್ ನಲ್ಲಿರುವ 
ವಿವರ ಮೊತ್ತ 


ಈವರೆಗೆ 
ಆಗಿರುವ 
ವಾಸ್ತವಿಕ 

ವೆಚ್ಚ 
(ಎಂದರೆ ) 


ಷರಾ ಹಣ ಹಂಚಿಕೆ ( ಅಲಾಟ್‌ಮೆಂಟ್) ಮೀರಿರುವುದಕ್ಕೆ 
ಮತ್ತು ಉಳಿತಾಯ ನಿರೀಕ್ಷಿಸುವುದಕ್ಕೆ ಕಾರಣಗಳನ್ನು ಇಲ್ಲಿ 

ಪೂರ್ಣವಾಗಿ ವಿವರಿಸಬೇಕು. 


ಯಲ್ಲಿ 


ವೆಚ್ಚ 


ಲಭ್ಯವಿರುವ 


ಮೊತ್ತ 


ಜಿಲ್ಲಾ ಕೋಡ್ 


ಜಿಲ್ಲಾ 
ಪಂಚಾಯತ್ 


ಸಂಭವ 
ನೀಯ 
ವೆಚ್ಚ 


2 


| 


3 


| 


6 


| 


7 


| 


8 


| 


9 


10 


405 


ಶಿವಮೊಗ್ಗ 


29 . 07 


29. 07 


4 | 
6.60 | 
6 . 60 | 


5 | 
6.60 
6 . 60 

| 


ಒಟ್ಟು 


29 . 07 


29. 07 


421 


| ಯಾದಗಿರಿ 


| 


ಶಿವಮೊಗ್ಗ ಜಿಲ್ಲಾ ಪಂಚಾಯತ್‌ಗೆ ಕೇಂದ್ರ ಸರ್ಕಾರ 

2012 -13ನೇ ಎರಡನೇ ಕಂತಿನ ಅನುದಾನ ರೂ .19. 81 
20 .93 | 10 .47 | 3. 86 | 6.60 

ಬಿಡುಗಡೆ ಮಾಡಿದೆ. ಇದಕ್ಕನುಗುಣವಾಗಿ ರಾಜ್ಯದ 
ಆಯವ್ಯಯದಲ್ಲಿ ರಾಜ್ಯದ ಪಾಲಿನ ಅನುದಾನ 
ರೂ .6.60 ಬಿಡುಗಡೆ ಮಾಡಬೇಕಿದ್ದು ಆಯವ್ಯಯದಲ್ಲಿ 
ಅನುದಾನ ಒದಗಿಸಿಲ್ಲ . ಯಾದಗಿರಿ ಜಿಲ್ಲಾ 
ಪಂಚಾಯತ್ ಎರಡನೇ ಕಂತಿನ ಅನುದಾನದ 
ಅವಶ್ಯಕತೆ ಇಲ್ಲವೆಂದು ತಿಳಿಸಿರುವ ಕಾರಣ , ಆ ಜಿಲ್ಲಾ 

ಪಂಚಾಯತ್‌ನಲ್ಲಿ ಉಳಿಯುವ ಅನುದಾನವನ್ನು 
20.93 | 10 .47 | 3.86 | 6.60 | ಪುನರ್ವಿನಿಯೋಗಕ್ಕೆ ಉಪಯೋಗಿಸಿಕೊಳ್ಳಲಾಗುವುದು . 


ಒಟ್ಟು 


ಡಾ|| ಇ.ವಿ. ರಮಣ ರೆಡ್ಡಿ , 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. 


P . B . 576 


೧೨ 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೪, ೨೦೧೩ 

೧೨೦೩ 
ತೋಟಗಾರಿಕೆ ಸಚಿವಾಲಯ 
ವಿಷಯ : ಶ್ರೀ ಚಾಮರಸ ಸಂಗಪ್ಪ ಹಂಡಿ, ಸತೋಅ. ತೋಟಗಾರಿಕೆ ಇಲಾಖೆ ಇವರ ವಿರುದ್ಧ ಶಿಸ್ತುಕಮದ ಬಗ್ಗೆ . 
ಓದಲಾಗಿದೆ: ತೋಟಗಾರಿಕೆ ನಿರ್ದೇಶಕರ ಪತ್ರ ಸಂಖ್ಯೆ:ತೋಣ/ ಆ / ಸಿ /10 - 1/14 /2009 - 10 ದಿ .29 - 11 - 2011 

ಸರ್ಕಾರದ ಆದೇಶ ಸಂ : ತೋಣ 284 ತೋಸೇಪ 2011 ದಿನಾಂಕ: 21 - 11 - 2012 
ಪ್ರಸ್ತಾವನೆ: 

ಮೇಲೆ ಓದಲಾದ ತೋಟಗಾರಿಕೆ ನಿರ್ದೇಶಕರ ಪತ್ರದಲ್ಲಿ ಶ್ರೀ ಚಾಮರಸ ಸಂಗಪ್ಪ ಹಂಡಿ , ಸಹಾಯಕ ತೋಟಗಾರಿಕೆ ಅಧಿಕಾರಿ ಇವರು ಈ 
ಹಿಂದೆ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ( ಜಿಪಂ) ಭಟ್ಕಳ ಕಛೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ದಿ.09 - 06 - 2008 ರಿಂದ 
13 - 06 - 2009ರ ವರೆಗೆ ವೈದ್ಯಕೀಯ ಪ್ರಮಾಣ ಪತ್ರದೊಂದಿಗೆ ರಜೆ ಅರ್ಜಿ ಸಲ್ಲಿಸಿ ಮೇಲಾಧಿಕಾರಿಗಳಿಂದ ರಜೆ ಮಂಜೂರಾತಿ ಪಡೆಯದೆ ಕರ್ತವ್ಯಕ್ಕೆ ಗೈರು 
ಹಾಜರಾಗಿರುತ್ತಾರೆ. ತದ ನಂತರ ಪುನ: ವೈದ್ಯಕೀಯ ಪ್ರಮಾಣ ಪತ್ರದೊಂದಿಗೆ ದಿ.16 - 06 - 2008 ರಿಂದ 30 - 06 - 2008ರ ವರೆಗೆ ಪರಿವರ್ತಿತ ರಜೆ 
ಅರ್ಜಿ ಸಲ್ಲಿಸಿ ಮೇಲಾಧಿಕಾರಿಗಳ ಅನುಮತಿ ಪಡೆಯದೆ ಕರ್ತವ್ಯಕ್ಕೆ ಗೈರು ಹಾಜರಾಗಿರುತ್ತಾರೆ. ಅಧಿಕಾರಿಗೆ ರಜೆ ಮಂಜೂರು ಮಾಡಲು ಸಾಧ್ಯವಿಲ್ಲವೆಂದು 
ಹಾಗೂ ಕರ್ತವ್ಯಕ್ಕೆ ಹಾಜರಾಗುವಂತೆ ಸೂಚಿಸಿದ್ದರೂ ಸಹ ಇವರು ಕರ್ತವ್ಯಕ್ಕೆ ಅನಧಿಕೃತ ಗೈರು ಹಾಜರಾಗಿದ್ದು, ಈ ಬಗ್ಗೆ ದಿ .31 - 01- 2009ರಂದು 
ತೋಟಗಾರಿಕೆ ನಿರ್ದೇಶನಾಲಯದಿಂದ ಕಾರಣ ಕೇಳುವ ನೋಟಿಸು ಜಾರಿಮಾಡಲಾಗಿದ್ದು, ಈ ನೋಟಿಸಿಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಕರ್ತವ್ಯ 
ನಿರ್ಲಕ್ಷ ತೆ ತೋರುವ ನಡತೆ ನಿಯಮಗಳನ್ನು ಉಲ್ಲಂಘಿಸಿರುತ್ತಾರೆ. 

ಅಧಿಕಾರಿಯ ಕರ್ತವ್ಯ ನಿರ್ಲಕ್ಷತೆಗೆ ಸಂಬಂಧಿಸಿದಂತೆ ತೋಟಗಾರಿಕೆ ನಿರ್ದೇಶಕರು ದಿ . 27 - 08 - 2009 ರಂದು ದೋಷಾರೋಪಣ ಪಟ್ಟಿ 
ಜಾರಿಗೊಳಿಸಿದ್ದು, ಈ ನೋಟಿಸಿಗೆ ಅಧಿಕಾರಿಯವರು ದಿ. 20 -10 -2004ರಂದು ತಮ್ಮ ಪ್ರತಿರಕ್ಷಣಾ ಹೇಳಿಕೆಯನ್ನು ಸಲ್ಲಿಸುತ್ತಾ ತಮ್ಮ ವಿರುದ್ಧದ ಆರೋಪವನ್ನು 
ಅಲ್ಲಗಳೆದಿರುತ್ತಾರೆ . ಆರೋಪಿತ ಅಧಿಕಾರಿಯು ನಿಗದಿತ ಕಾಲಾವಧಿಯಲ್ಲಿ ಪತಿರಕಣಾ ಹೇಳಿಕೆ ಸಲ್ಲಿಸದ ಕಾರಣ ಈ ಪ್ರಕರಣದ ಸತ್ಯಾಸತ್ಯತೆಯನ್ನು 
ತಿಳಿಯಲು ಇಲಾಖಾ ವಿಚಾರಣೆ ನಡೆಸಲು ದಿ.5 / 8 -03 -2010ರಂದು ಶ್ರೀ ಡಿ. ವಿ .ಶೇಟ, ನಿವೃತ್ತ ನ್ಯಾಯಾಧೀಶರು ಇವರನ್ನು ವಿಚಾರಣಾಧಿಕಾರಿಯನ್ನಾಗಿ 
ಹಾಗೂ ಶ್ರೀಮತಿ ನೀರಜಾ ಜೆ.ಕಟ್ಟಿ, ಅಧೀಕ್ಷಕರು , ತೋಟಗಾರಿಕೆ ಉಪ ನಿರ್ದೇಶಕರು ( ಜಿಪಂ) ಕಛೇರಿ, ಧಾರವಾಡ ಇವರನ್ನು ಮಂಡನಾಧಿಕಾರಿಯಾಗಿ 
ನೇಮಿಸಲಾಗಿದ್ದು, ವಿಚಾರಣಾಧಿಕಾರಿಗಳು ನಿಯಮಾನುಸಾರ ವಿಚಾರಣೆ ಪೂರ್ಣಗೊಳಿಸಿ ವಿಚಾರಣಾ ವರದಿ ಸಲ್ಲಿಸಿದ್ದು, ವರದಿಯಲ್ಲಿ ಆರೋಪಿತ 
ಅಧಿಕಾರಿಯು ದಿ.09 -06 - 2008 ರಿಂದ13 - 06 - 2009 ರ ವರೆಗೆ ವೈದ್ಯಕೀಯ ಪ್ರಮಾಣ ಪತ್ರ ಲಗತ್ತಿಸಿ ರಜೆ ಅರ್ಜಿ ಸಲ್ಲಿಸಿದ್ದರೂ ಸಹ 
ಮೇಲಾಧಿಕಾರಿಗಳಿಂದ ರಜೆ ಮಂಜೂರಾತಿಯನ್ನು ಪಡೆಯದೇ ಕರ್ತವ್ಯಕ್ಕೆ ಗೈರು ಹಾಜರಾಗಿದ್ದು, ಹಾಗೂ ದಿ.16 - 06 - 2008 ರಿಂದ 30 - 06 - 2009ರ ವರೆಗೆ 
ರಜೆಯ ಮೇಲೆ ತೆರಳಿ ದಿ. 01 - 07 - 2009ರಂದು ಕರ್ತವ್ಯಕ್ಕೆ ಹಾಜರಾಗದೆ ಮುಂದಿನ ಅನಧಿಕೃತ ಗೈರು ಹಾಜರಿಗೆ ಇವರು ಯಾವುದೇ ರಜೆ ಅರ್ಜಿಯನ್ನು 
ಸಲ್ಲಿಸಿರುವುದಿಲ್ಲ . ಈ ರೀತಿ ಸದರಿಯವರು ದಿ .09 - 06 - 2008 ರಿಂದ 18 - 03 - 2010ರ ವರೆಗೆ ಒಟ್ಟು 648 ದಿನಗಳು ಅನಧಿಕೃತ ಗೈರು ಹಾಜರಾಗಿರುವುದು 
ಸ್ಪಷ್ಟವಾಗಿ ರುಜುವಾತಾಗಿರುವುದಾಗಿ ಅಭಿಪ್ರಾಯ ನೀಡಿರುತ್ತಾರೆ . 

ಅಧಿಕಾರಿಯ ವಿರುದ್ಧದ ಆರೋಪವು ರುಜುವಾತಾದ ಕಾರಣ ಆರೋಪಿತ ಅಧಿಕಾರಿಗೆ ದಿ.01 - 08 - 2011 ರಂದು 2ನೇ ಕಾರಣ ಕೇಳುವ 
ನೋಟೀಸು ಜಾರಿಗೊಳಿಸಿದ್ದು , ಈ ನೋಟಿಸಿಗೆ ಆರೋಪಿತ ಅಧಿಕಾರಿಯು ನೀಡಿದ ವಿವರಣೆಯಲ್ಲಿ ಸಮರ್ಥನೀಯವಾದ ಯಾವುದೇ ಅಂಶಗಳು 
ಕಂಡುಬರದೆ ಹಾಗೂ ಪರಿಗಣಿಸಲು ಅರ್ಹವಾಗಿಲ್ಲದ ಕಾರಣ ಸದರಿಯವರ ದಿ.09 - 06 - 2008 ರಿಂದ 18 - 03 - 2010ರ ವರೆಗೆ ಒಟ್ಟು 648 ದಿನಗಳ ಕಾಲ 
ಕರ್ತವ್ಯಕ್ಕೆ ಅನಧಿಕೃತ ಗೈರು ಹಾಜರಿಯು ಇವರ ಕರ್ತವ್ಯ ನಿರ್ಲಕ್ಷತೆಯನ್ನು ತೋರಿಸುತ್ತದೆ. ಈ ಅಂಶಗಳ ಹಿನ್ನೆಲೆಯಲ್ಲಿ ಶ್ರೀ ಚಾಮರಸ ಸಂಗಪ್ಪ ಹಂಡಿ, 
ಸಹಾಯಕ ತೋಟಗಾರಿಕೆ ಅಧಿಕಾರಿ ಇವರನ್ನು ಸರ್ಕಾರಿ ಸೇವೆಯಿಂದ ವಜಾಗೊಳಿಸುವಂತೆ ತೋಟಗಾರಿಕೆ ನಿರ್ದೇಶಕರು ಕೋರಿರುತ್ತಾರೆ. 

ತೋಟಗಾರಿಕೆ ನಿರ್ದೇಶಕರ ಪ್ರಸ್ತಾವನೆಯನ್ನು ನಿಯಮಾನುಸಾರ ಪರಿಶೀಲಿಸಿ, ಶೀ ಚಾಮರಸ ಸಂಗಪ್ಪ ಹಂಡಿ, ಸಹಾಯಕ ತೋಟಗಾರಿಕೆ 
ಅಧಿಕಾರಿ ಇವರ ವಿರುದ್ದದ ದಿ. 09 - 06 - 2008 ರಿಂದ 18 - 03 - 2010ರ ವರೆಗೆ ಒಟ್ಟು 648 ದಿನಗಳ ಅನಧಿಕೃತ ಗೈರು ಹಾಜರಿ, ಕರ್ತವ್ಯ ನಿರ್ಲಕ್ಷತೆ 
ಆರೋಪವು ಸಾಬೀತಾಗಿರುವುದರಿಂದ ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 

ಆದೇಶ 
- ಶ್ರೀ ಚಾಮರಸ ಸಂಗಪ್ಪ ಹಂಡಿ, ಸಹಾಯಕ ತೋಟಗಾರಿಕೆ ಅಧಿಕಾರಿ, ತೋಟಗಾರಿಕೆ ಇಲಾಖೆ ಇವರ ವಿರುದ್ದದ ಇಲಾಖಾ ವಿಚಾರಣೆಯಲ್ಲಿ 
ಸದರಿಯವರು ದಿ. 09 - 06 - 2008 ರಿಂದ 18 - 03 - 2010ರ ವರೆಗೆ ಒಟ್ಟು 648 ದಿನಗಳ ಅನಧಿಕೃತ ಗೈರು ಹಾಜರಿ ಆರೋಪವು ಸಾಬೀತಾಗಿರುವುದರಿಂದ, 
ಕರ್ನಾಟಕ ನಾಗರೀಕ ಸೇವಾ ( ಸಿಸಿಎ) ನಿಯಮ 8( vi)ರಲ್ಲಿ ಪದತ್ತವಾದ ಅಧಿಕಾರ ಚಲಾಯಿಸಿ, ಅಧಿಕಾರಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಸರ್ಕಾರಿ ಸೇವೆಯಿಂದ ವಜಾಗೊಳಿಸುವ ದಂಡನೆ ವಿಧಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಆರ್ . ನಾಗರಾಜ್ 
PR. 646 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ) 
S/ C . 20 

ತೋಟಗಾರಿಕೆ ಇಲಾಖೆ. 
ತೋಟಗಾರಿಕೆ ಸಚಿವಾಲಯ 
ವಿಷಯ : ಸೋಮನಹಳ್ಳಿ ಕಾವಲ್ ತೋಟಗಾರಿಕೆ ಕ್ಷೇತ್ರದ 50 ಎಕರೆ ಪ್ರದೇಶವನ್ನು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, 

ಬಾಗಲಕೋಟೆ ಇವರಿಗೆ ಹಸ್ತಾಂತರಿಸುವ ಬಗ್ಗೆ . 
ಓದಲಾಗಿದೆ: 1) ಕುಲಪತಿಗಳು,ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ , ಬಾಗಲಕೋಟೆರವರ ಪತ್ರ ಸಂಖ್ಯೆ: UHSB/245/2011 - 12 

ದಿ . 03 - 12 - 2012 
2) ತೋಟಗಾರಿಕೆ ನಿರ್ದೇಶಕರ ಪತ ಸಂಖ್ಯೆ: ED / KSHDA/ಸತೋಅ2 /27 / 2008 - 09 ದಿನಾಂಕ:10 /17 - 01 - 2013 


೧೨೦೪ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೪, ೨೦೧೩ 
ಸರ್ಕಾರದ ಆದೇಶ ಸಂಖ್ಯೆ:ತೋಇ473ತೋಇವಿ 2012 ಬೆಂಗಳೂರು, ದಿನಾಂಕ: 19 - 02- 2013 


ಪ್ರಸ್ತಾವನೆ: 


ಮೇಲೆ ಕ . ಸಂ :(1) ರಲ್ಲಿ ಓದಲಾದ ಪತ್ರದಲ್ಲಿ ಕುಲಪತಿಗಳು , ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ , ಬಾಗಲಕೋಟೆರವರು ಹಾಸನ ಜಿಲ್ಲೆಯಲ್ಲಿ 
ಆಲೂಗಡ್ಡೆ ಅಭಿವೃದ್ಧಿ ಕಾರ್ಯಚಟುವಟಿಕೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ರೈತರ ಹಿತದೃಷ್ಟಿಯಿಂದ ಸಂಶೋಧನೆ ಹಾಗೂ 
ಪಾತ್ಯಕ್ಷತೆಗಳನ್ನು ಹಮ್ಮಿಕೊಳ್ಳಲು ಹಾಸನ ಜಿಲ್ಲೆಯ ಸೋಮನಹಳ್ಳಿ ಕಾವಲ್ ತೋಟಗಾರಿಕೆ ಕ್ಷೇತ್ರದಲ್ಲಿ 50.00 ಎಕರೆ ಜಮೀನನ್ನು ಬಾಗಲಕೋಟೆ 
ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯಕ್ಕೆ ಹಸ್ತಾಂತರಿಸುವಂತೆ ಕೋರಿರುತ್ತಾರೆ. 

ಮೇಲೆ ಕ. ಸಂ :( 2) ರಲ್ಲಿ ಓದಲಾದ ಪತ್ರದಲ್ಲಿ ದಿನಾಂಕ : 31- 08 - 2009 ರಂದು ಮಾನ್ಯ ತೋಟಗಾರಿಕೆ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ 
ಸಭೆಯಲ್ಲಿ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ , ಬಾಗಲಕೋಟೆಗೆ ಹಾಸನದಲ್ಲಿರುವ ಆಲೂಗಡ್ಡೆ ಪಾಜೆಕ್ಟ್ಗೆ ತೋಟಗಾರಿಕೆ ಇಲಾಖೆಯ ಸೋಮನಹಳ್ಳಿ 
ಕಾವಲ್ ತೋಟಗಾರಿಕೆ ಕ್ಷೇತ್ರದಲ್ಲಿ 50 ಎಕರೆ ಜಮೀನನ್ನು ನೀಡಲು ಸೂಚಿಸಲಾಗಿರುತ್ತದೆ. ದಿನಾಂಕ:24 -10 - 2009ರ ಪತದಲ್ಲಿ ಸದರಿ ವಿಷಯವನ್ನು 
ಕರ್ನಾಟಕ ರಾಜ್ಯ ತೋಟಗಾರಿಕೆ ಅಭಿವೃದ್ಧಿ ಏಜೆನ್ಸಿ ಸಮಿತಿಯ ಅನುಮತಿಯನ್ನು ಕಾಯ್ದಿರಿಸಿ ಪ್ರಸ್ತಾಪಿತ ಜಮೀನನ್ನು ತೋಟಗಾರಿಕೆ ವಿಶ್ವವಿದ್ಯಾಲಯಕ್ಕೆ 
ಹಸ್ತಾಂತರಿಸುವಂತೆ ಸೂಚಿಸಲಾಗಿದೆ. ದಿ.02 - 11 - 2009ರಂದು ನಡೆದ ಕರ್ನಾಟಕ ರಾಜ್ಯ ತೋಟಗಾರಿಕೆ ಅಭಿವೃದ್ಧಿ ಏಜೆನ್ಸಿಯ ಕಾರ್ಯಕಾರಿ ಸಮಿತಿ 
ಸಭೆಯಲ್ಲಿ ತೋಟಗಾರಿಕೆ ಕಾಲೇಜು, ಸಂಶೋಧನಾ ಕೇಂದ್ರ ಹಾಗೂ KVK ಗಳನ್ನು ಸ್ಥಾಪಿಸುವ ಸಲುವಾಗಿ ವಿವಿಧ ಜಿಲ್ಲೆಗಳಲ್ಲಿನ ತೋಟಗಾರಿಕೆ ಕ್ಷೇತ್ರದ 
ಜಮೀನುಗಳನ್ನು ತೋಟಗಾರಿಕೆ ವಿಶ್ವವಿದ್ಯಾಲಯ , ಬಾಗಲಕೋಟೆಗೆ ಹಲವು ಷರತ್ತುಗಳ ಮೇಲೆ ಹಸ್ತಾಂತರಿಸಲು ತೀರ್ಮಾನಿಸಲಾಗಿದ್ದು, ಇದರಲ್ಲಿ ಹಾಸನ 
ಜಿಲ್ಲೆಯ ಸೋಮನಹಳ್ಳಿ ಕಾವಲ್ ತೋಟಗಾರಿಕೆ ಕ್ಷೇತ್ರದಲ್ಲಿ 100.00 ಎಕರೆ ಜಮೀನನ್ನು ಆಲೂಗಡ್ಡೆ ಸಂಶೋಧನೆಗಾಗಿ ಹಸ್ತಾಂತರಿಸಲು 
ತೀರ್ಮಾನಿಸಲಾಗಿರುತ್ತದೆ. ಆದರೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ , ಬಾಗಲಕೋಟೆ ಇವರು ಹಾಸನ ಜಿಲ್ಲೆಯ ಸೋಮನಹಳ್ಳಿ ಕಾವಲ್‌ 
ತೋಟಗಾರಿಕೆ ಕ್ಷೇತ್ರದಲ್ಲಿ 50.00 ಎಕರೆ ಜಮೀನನ್ನು ಆಲೂಗಡ್ಡೆ ಸಂಶೋಧನಾ ಕಾರ್ಯ ಚಟುವಟಿಕೆಗಳಿಗಾಗಿ ನೀಡುವಂತೆ ಕೋರಿರುವುದರಿಂದ 
ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ , ಬಾಗಲಕೋಟೆಗೆ 50.00 ಎಕರೆ ಜಮೀನನ್ನು ಆಲೂಗಡ್ಡೆ ಸಂಶೋಧನೆ ಕಾರ್ಯ ಚಟುವಟಿಕೆಗಳಿಗಾಗಿ 
ಹಸ್ತಾಂತರಿಸಲು ಆದೇಶ ಹೊರಡಿಸುವಂತೆ ತೋಟಗಾರಿಕೆ ನಿರ್ದೇಶಕರು ಕೋರಿರುತ್ತಾರೆ. 
ತೋಟಗಾರಿಕೆ ನಿರ್ದೇಶಕರ ಪಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆ ದೇ ಶ 
ತೋಟಗಾರಿಕೆ ಇಲಾಖೆಗೆ ಸೇರಿದ ಹಾಸನ ಜಿಲ್ಲೆಯ ಸೋಮನಹಳ್ಳಿ ಕಾವಲ್ ತೋಟಗಾರಿಕೆ ಕ್ಷೇತ್ರದ 50. 00 ಎಕರೆ ಜಮೀನನ್ನು ತೋಟಗಾರಿಕೆ 
ವಿಜ್ಞಾನಗಳ ವಿಶ್ವವಿದ್ಯಾಲಯ , ಬಾಗಲಕೋಟೆ ಇವರು ಆಲೂಗಡ್ಡೆ ಸಂಶೋಧನಾ ಕಾರ್ಯಚಟುವಟಿಕೆ ಕೈಗೊಳ್ಳುವ ಸಲುವಾಗಿ ಈ ಕೆಳಕಂಡ 
ಷರತ್ತುಗಳಿಗೊಳಪಟ್ಟು ಹಸ್ತಾಂತರಿಸಲು ಆದೇಶಿಸಲಾಗಿದೆ. 

1) ಈ ಜಮೀನಿನ ಮಾಲಿಕತ್ವವು ತೋಟಗಾರಿಕೆ ಇಲಾಖೆ ಹೊಂದಿರತಕ್ಕದ್ದು. 
2) ಈ ಜಮೀನನ್ನು ಸಂಶೋಧನೆ ಹಾಗೂ ಪ್ರಾತ್ಯಕ್ಷಿಕೆಗಳಿಗೆ ಮಾತ್ರ ಉಪಯೋಗಿಸತಕ್ಕದ್ದು. 
3) ಈ ಜಮೀನಿನಲ್ಲಿರುವ ಮರ ಗಿಡಗಳನ್ನು ಯಾವುದೇ ರೀತಿಯಲ್ಲಿ ಹಾನಿಗೊಳಿಸಬಾರದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ. ವಿ . ರಾಮಲಿಂಗಯ್ಯ 
PR. 657 

ಸರ್ಕಾರದ ಅಧೀನ ಕಾರ್ಯದರ್ಶಿ 
S / C .50 

ತೋಟಗಾರಿಕೆ ಇಲಾಖೆ. 
ತೋಟಗಾರಿಕೆ ಸಚಿವಾಲಯ 
ವಿಷಯ : ಬೀದರ್ ಜಿಲ್ಲೆಯನ್ನು ತಾಳೆ ಕೃಷಿಯಡಿ ಒಳಪಡಿಸಿ ಮೆ :3 F ಆಯಿಲ್ ಪಾಮ್ ಆಗೊ ಟೆಕ್ ಪ್ರೈವೇಟ್ ಲಿಮಿಟೆಡ್ , 

ಕೊಪ್ಪಳ ಇವರಿಗೆ ವಹಿಸುವ ಬಗ್ಗೆ . 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ : ತೋಇ 121 ತೋಸೇಪ 2010 ದಿ.02 - 07 -2010 

ಸರ್ಕಾರದ ಆದೇಶ ಸಂಖ್ಯೆ :ತೋಇ 219 ತೋಇವಿ 2011 ದಿ.14 - 05 - 2012 
3. ಮೆ :3F Oil Palm Agrotech Pvt. Ltd , ದಿ.23 - 09 - 2011 
4 . ತೋಟಗಾರಿಕೆ ನಿರ್ದೇಶಕರ ಕಡತ ಸಂ :ತೋಅನಿ/ ತಾಬೆಯೋ /ಸತೋಅ- 2 /61/ 2011 -12 

ಸರ್ಕಾರದ ಆದೇಶ ಸಂಖ್ಯೆ :ತೋಇ14 ತೋಇವಿ 2013 ಬೆಂಗಳೂರು ದಿನಾಂಕ:06 - 02 - 2013 


2 . 


ಪ್ರಸ್ತಾವನೆ : 


ಮೇಲೆ ಓದಲಾದ ಕ. ಸಂ :1ರ ಸರ್ಕಾರದ ಆದೇಶದಲ್ಲಿ ಮೆ :ಫುಡ್ಸ್, ಫ್ಯಾಟ್ಸ್ ಅಂಡ್ ಫರ್ಟಿಲೈಸರ್ ಸಂಸ್ಥೆ , ಹೈದರಾಬಾದ್ ರವರಿಗೆ ತಾಳೆ ಬೆಳೆ 
ಅಭಿವೃದ್ಧಿ ಯೋಜನೆಯನ್ನು ರಾಜ್ಯದಲ್ಲಿ ಅನುಷ್ಠಾನಗೊಳಿಸಲು ತಾಳೆ ಬೆಳೆ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ಪರಿಷ್ಕೃತ ಷರತ್ತು ಮತ್ತು 
ನಿಬಂಧನೆಗಳಿಗೊಳಪಟ್ಟು ರಾಯಚೂರು ಜಿಲ್ಲೆ, ಕೊಪ್ಪಳ ಜಿಲ್ಲೆಯ ಕೊಪ್ಪಳ, ಕುಷ್ಟಗಿ, ಯಲಬುರ್ಗಾ , ಸಿಂಧನೂರು ಮತ್ತು ಗಂಗಾವತಿ ತಾಲ್ಲೂಕು ಹಾಗು 
ಗದಗ ಜಿಲ್ಲೆಯ ಮುಂಡರಗಿ , ರೋಣ ಮತ್ತು ಶಿರಹಟ್ಟಿ ತಾಲ್ಲೂಕುಗಳನ್ನು ಹಂಚಿಕೆ ಮಾಡಲಾಗಿದೆ. ಮೇಲೆ ಓದಲಾದ ಕ. ಸಂ :2ರ ಆದೇಶದಲ್ಲಿ ಮೆ :ಫುಡ್ಸ್, 
ಫ್ಯಾಟ್ಸ್ ಅಂಡ್ ಫರ್ಟಿಲೈಸರ್ ಸಂಸ್ಥೆಯ ಹೆಸರನ್ನು ಮೆ :3 F ಆಯಿಲ್ ಪಾಮ್ ಆಗೊ ಟೆಕ್ ಪ್ರೈವೇಟ್ ಲಿಮಿಟೆಡ್ ಎಂದು ಬದಲಾಯಿಸಿ ಆದೇಶ 
ಹೊರಡಿಸಲಾಗಿದೆ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೪, ೨೦೧೩ 

೧೨೦೫ 
ಮೇಲೆ ಓದಲಾದ ಕ. ಸಂ: 3ರ ಪತದಲ್ಲಿ ಮೆ :3 F ಆಯಿಲ್ ಪಾಮ್ ಆಗೊ ಟೆಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯವರು ತಮ್ಮ ಸಂಸ್ಥೆಗೆ 
ಕೊಪ್ಪಳ, ರಾಯಚೂರು ಮತ್ತು ಗದಗ ಜಿಲ್ಲೆಗಳನ್ನು ತಾಳೆಬೆಳೆ ಯೋಜನೆಯಡಿ ವಹಿಸಲಾಗಿದ್ದು, ಸದರಿ ಜಿಲ್ಲೆಗಳು ಸತತವಾಗಿ ಬರಗಾಲದಿಂದ 
ಪೀಡಿತವಾಗುತ್ತಿರುವುದರಿಂದ ಮತ್ತು ಕಪ್ಪುಮಣ್ಣಿನ ಪರಿಣಾಮವಾಗಿ ತಾಳೆಬೆಳೆಯನ್ನು ಅಷ್ಟು ಸಫಲವಾಗಿ ಬೆಳೆಯಲು ಸಾಧ್ಯವಾ 
ಗುತ್ತಿಲ್ಲವೆಂದು ತಿಳಿಸುತ್ತಾ, ಆದರೂ ತಾಳೆ ಉದ್ದಿಮೆಯ ಹಿತದೃಷ್ಟಿಯಿಂದ, ವಲಯದ ರೈತರಲ್ಲಿ ತಾಳೆ ಬೆಳೆಯ ಮೇಲಿನ ನಂಬಿಕೆಯನ್ನು ಹೆಚ್ಚಿಸುವ 
ದೃಷ್ಟಿಯಿಂದ ಪ್ರತಿ ಗಂಟೆಗೆ 5.0 ಮೆ .ಟನ್ ತಾಳೆ ಹಣ್ಣು ಸಂಸ್ಕರಿಸಬಲ್ಲ, ತಾಳೆ ಸಂಸ್ಕರಣಾ ಘಟಕವನ್ನು ಸ್ಥಾಪಿಸಿದ್ದು, ಹಾಲಿ ವಾರ್ಷಿಕ ಸುಮಾರು 700 ಟನ್ 
( ಸಂಸ್ಕರಣಾ ಘಟಕದ ಒಟ್ಟು ಸಾಮರ್ಥ್ಯದ ಶೇಕಡ 7 ಗಳಷ್ಟು ಮಾತ್ರ ತಾಳೆ ಹಣ್ಣುಗಳು ಲಭ್ಯವಾಗುತ್ತಿದ್ದು, ಸಂಸ್ಥೆಗೆ ಸಾಕಷ್ಟು ತಾಳೆ ಹಣ್ಣು 
ಗಳು ಲಭ್ಯವಾಗದೇ ನಷ್ಟ ಅನುಭವಿಸುತ್ತಿದ್ದು, ಸಂಸ್ಕರಣಾ ಘಟಕಕ್ಕೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ತಾಳೆಹಣ್ಣುಗಳು ಲಭ್ಯವಾಗುವಂತೆ ಮಾಡಲು ಹೆಚ್ಚುವರಿ 
ಜಿಲ್ಲೆಗಳು/ಪದೇಶಗಳನ್ನು ತಾಳೆಬೆಳೆ ಪ್ರದೇಶಾಭಿವೃದ್ಧಿಗಾಗಿ ವಹಿಸಿಕೊಡುವಂತೆ ಕೋರಿ ಬೀದರ್ ಜಿಲ್ಲೆಯಲ್ಲಿ ತಾಳೆ ಕೃಷಿಯನ್ನು ಆರಂಭಿಸಲು ತಮ್ಮ ಸಂಸ್ಥೆಗೆ 
ಪ್ರದೇಶವನ್ನು ವಹಿಸಿ ಕೊಡಲು ಕೋರಿರುತ್ತಾರೆ. 

ಮೇಲೆ ಕ. ಸಂ :4ರಲ್ಲಿ ಓದಲಾದ ತೋಟಗಾರಿಕೆ ನಿರ್ದೇಶನಾಲಯದ ಕಡತದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಪ್ರಾಥಮಿಕ ಸಮೀಕ್ಷೆಯ ಆಧಾರದ ಮೇಲೆ 
ಮೊದಲ ಹಂತದಲ್ಲಿ 1000 ಹೆ.ಪದೇಶವನ್ನು ಅಭಿವೃದ್ಧಿಪಡಿಸಬಹುದಾಗಿದೆ ಎಂದು ಅಭಿಪ್ರಾಯಿಸುತ್ತಾ, ಬೀದರ್ ಜಿಲ್ಲೆಯನ್ನು ತಾಳೆ ಬೆಳೆ ಪ್ರದೇಶಾಭಿವೃದ್ದಿ- 
ಗಾಗಿ ಸೂಕ್ತ ಸಂಸ್ಥೆಗೆ ವಹಿಸುವ ನಿಟ್ಟಿನಲ್ಲಿ ಎರಡು ಬಾರಿ Expression of Interest (EDI) ಆಹ್ವಾನಿಸಲಾಗಿತ್ತಾದರೂ , ಕೇವಲ ಮೆ :3 F ಆಯಿಲ್ ಪಾಮ್ 
ಆಗೊ ಟೆಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯೊಂದೇ EOI ನಲ್ಲಿ ಭಾಗವಹಿಸಿರುವುದರಿಂದ ಮೆ :3 F ಆಯಿಲ್ ಪಾಮ್ ಆಗೊ ಟೆಕ್ ಪೈವೇಟ್ 
ಲಿಮಿಟೆಡ್ ಸಂಸ್ಥೆಯವರಿಗೆ ಈಗಾಗಲೇ ವಹಿಸಲಾಗಿರುವ ಪ್ರದೇಶದ ಜೊತೆಗೆ ಬೀದರ್ ಜಿಲ್ಲೆಯನ್ನು ದಿ .02 - 07 -2010ರ ಆದೇಶದಲ್ಲಿ ವಿಧಿಸಲಾದ ಷರತ್ತು 
ನಿಬಂಧನೆಗಳಿಗೆ ಒಳಪಟ್ಟು ಪ್ರದೇಶಾಭಿವೃದ್ಧಿಯನ್ನು ವಹಿಸಲು ಸರ್ಕಾರದ ಆದೇಶ ಹೊರಡಿಸುವಂತೆ ಶಿಫಾರಸ್ಸು ಮಾಡಲಾಗಿದೆ. 

ಆದೇಶ 
ತೋಟಗಾರಿಕೆ ನಿರ್ದೇಶಕರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಕೇಂದ್ರ ಪುರಸ್ಕೃತ ಯೋಜನೆಯಲ್ಲಿ ಬೀದರ್ ಜಿಲ್ಲೆಯ ತಾಳೆಬೆಳೆ 
ಪದೇಶವನ್ನು ಅಭಿವೃದ್ಧಿಪಡಿಸಲು ಹಾಗೂ ಸಂಸ್ಥೆಯು ಕೂಡಲೇ ಸಂಸ್ಕರಣಾ ಘಟಕ ಪ್ರಾರಂಭಿಸಿ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು 
ಈ ಕೆಳಕಂಡ ಷರತ್ತು ನಿಬಂಧನೆಗಳನ್ನು ವಿಧಿಸಿ ಮೆ :3 F ಆಯಿಲ್ ಪಾಮ್ ಆಗೊ ಟೆಕ್ ಪೈವೇಟ್ ಲಿಮಿಟೆಡ್ ಸಂಸ್ಥೆಯವರಿಗೆ ಅನುಮತಿ ನೀಡಲಾಗಿದೆ. 

TERMS AND CONDITIONS 
1 . The company and the Nodal Departmental Officers jointly shall be responsible for planning and systematic implementation of 

the program . They will be responsible for planning of area expansion , production of requisite number of seedlings ( indigenous 
and exotic ), On-farm -investment (OFI) subsidy to be distributed in advance (atleast one year in advance). 
The company shall have their own extension support staff including technical and field personnel and will be accountable for 
area expansion program , nursery development, timely distribution of input subsidy , planting material production , procurement 
of FFBs etc., and the Nodal Departmental Officers will over see proper positions the appointment of staff and effective 

implementation of the program . 
3 . The company will be responsible for taking up nursery activities for raising oil palm seedlings , distribute seedlings to the 

farmers for undertaking area expansion , distribute inputs to the farmers in the form of fertilizers and plant protection chemicals 
and render accurate documents , to ensure certification process related to distribution of inputs . 
The cost of seedlings is Rs.70 /- for indigenous and Rs.85/- for exotic. The subsidy per seedling is Rs.50 /-. The company will 
collect Rs.20 /- per seedling for indigenous and Rs. 35 /- per seedling for exotic seedlings as differential cost of seedling from 
the farmer at the time of supply of seedlings. In case the farmers donot agree to pay the differential cost of seedling, it will be 

adjusted by the company against the farmer s eligible OFI subsidy . 
5 . The company will adjust a sum of Rs . 12/- per seedling as transportation cost against the eligible OFI subsidy of the farmers , 

in case the farmers do not pay the transportation cost of the seedlings . 
The company will be eligible for advance planting material subsidy for raising nursery . The seedling subsidy @ 80 % of the 
seedling subsidy for 80 % of the actual number of sprouts imported / procured will be considered . This will be released on 
production of documents showing the procurement / import of sproutsand sowing, duly certified by Nodal Project officers . 
Before release of advance subsidy , the entrepreneur should give a bank guarantee as security for the amount being paid to 
them . The bank guarantee should be for the period adequately sufficient for which the subsidy is proposed to be utilized . The 
balance would be released only after certified quality seedlings are distributed to the farmers and the company renders proper 
utilization certificate duly certified by the RSK officers (AHO s ) and Nodal Departmental Officers after fully satisfying the 
distribution of seedlings . 
The company will be eligible for advance first year On- farm - Investment (OFI) subsidy . At a time, for releasing advance first 
year OFI subsidy , 500 ha. can be considered . Against this , 75 % (for 375 ha .) can be considered as an advance subsidy, 
again against security by Bank guarantee . Remaining 25 % ( 125 ha .) of the advance subsidy can be released after atleast 

375 ha. of area development has been covered . This is also against security by Bank guarantee . 
8 . The company cannot distribute seedlings / OFI subsidy to farmers without the knowledge of the Nodal Departmental Officers 

and RSK official ( AHO s). 
The company will also be fully responsible for any loss of area on the part of negligence of the farmer, due to improper 
selection criteria adopted for selecting farmers and site . Company should evolve all plans and strategies with farmers to 


0908 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೪ , ೨೦೧೩ 


2010 


Caut 


ensure total retention and survivability of plant population and crop area with farmers and should seek timely advisory input 

from Government as and when required . 
10 . The company should ensure distribution and maintenance of Pass Book and duly updated with all the information . The 

District Officer, Taluk Officer, RSK official (AHO s ) and the Nodal Officers should invariably verify and attest the Pass Book . 
The farmers must be aware of the eligible subsidy (both type of fertilizers and amount) and balance subsidy available against 

their account at any point of time. 
11 . The company shall provide required technical guidance to the farmers to achieve minimum production levels of 20 tons/ha . 

(FFBs) 
12. The company shall open collection centers within 5 - 10 kms radius in the oil palm growing regions. The FFBs shall be 

purchased by the company from the farmers within their allotted area only. If the company fails to procure the FFBs, they 
shall compensate for the loss to the farmers . The farmers cannot sell their FFBs to the companies other than the company 
specified / allotted in that particular zone. State shall protect the interest of the Company if any third person tries to influence 

the oil palm farmers for selling the FFBs to them . 
13. The company shall pay the adhoc price for the FFBs, till such time the price of FFBs are fixed by the Price Fixation 

Committee. The company shall abide and accept the FFB (Fresh Fruits Bunches) price as approved in the Price Fixation 

Committeemeeting and make payment to the farmers within onemonth of procurement of fruits . 
14 . The Nodal Departmental Officers should report to the Directorate regarding payment of difference amountbetween adhoc and 

actual price within one month . 
15 . The authorized company shall establish their oil processing unit within three years of allotment of the area and will keep the 

Govt. informed about the action being taken in setting up of the mill. 
16 . The company shall be fully responsible for setting up of processing plants with all infrastructural facilities and obtain required 

clearance from KEB , Pollution Control Board and other concerned agencies. The processing unit so established in the state 

shall abide the government directions for processing the fruits suiting to its capacity. 
17 . In case the company does not commence the processing of oil extraction unit , within the time limit, they are supposed to 

purchase Fresh Fruit Bunches in their allotted area as per the rates fixed by the Government through their collection centres 

and arrange processing without suffering the farmers produce i.e . loss in weight age of FFBs. 
18 . The company shall supply FFBs to any nearby mill within the State , in case of any company failing to open their own 

processing mill and both the companies should come to an amicable understanding (under the supervision of the Directorate ) 

in favour of the project. 
19. The company can enhance the capacity of the processing unit with the due approval of the State . 
20 . The companies shall adhere to the existing state taxation and levy provisions pertaining to oil industry , which is in operation 

from time to time. Any interstate or interregional intermovement of FFB s shall follow prior permission of the Government. 
21 . The company shall enter into a tripartite agreement involving financial institutions / Banks , farmers and the company for 

extending credit facilities and recovery of loan by way of deductions from out of the amount payable to farmers for their sale of 

FFBs . 
22. The Company will nominate and inform the details regarding appointment of an authorized person for signing the proposals / 

correspondences on behalf of the company. 
23 . The company will render utilization statement for distributing inputs and seedlings in the proper prescribed format as 

communicated by Director of Horticulture for totally satisfying the purpose of its release . 
24 . The company and the Nodal officer shall be responsible to furnish explanation , relevant support documents for the audit 

objections. 
25 . The company should give a Bank guarantee worth Rs.5 .0 lakhs drawn in favour of Additional Director of Horticulture , (Oil 

Palm ) as a Earnest Money deposit (EMD ), which has to be renewed every year. 
26 . The company will adhere to the technical circulars issued every time and now regarding distribution of inputs to the farmers . 
27. The companies will assist the farmers in availing Crop and Development loan from the Commercial Banks / NABARD . 
28 . The company and the respective RSK official and Nodal officers will be liable for penalties, recoveries as decided by the 

Director of Horticulture in case of default as observed during field inspection , audit etc . 
29. The company shall abide by the provisions of the Oil Palm Act / Rules in force and to be enforced , if any, in future related to 

oil palm development and processing. 
30 . The company shall furnish compliance to meeting proceedings communicated by the Directorate of Horticulture . 
31. The company shall notwithdraw from the project for any reason whatsoever unilaterally . 
32. The company shall inform the Governmentwell in advance about any change in their Management. In case the company has 

to change the name or Transfer the company, they shall pay a transfer fee of Rs.1,00 ,000 /- (Rupees One lakh only ) which is 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೪ , ೨೦೧೩ 


೧೨೦೭ 


non -refundable and it needs prior permission from the State. Failure to comply with this leads to forfeiture of EMD and 
cancellation of area allotted . 


33 . Lapses in area expansion activities , untimely payment of subsidies to farmers , derelictions in activities as per MPIC , delay in 

renewal of Bank Guarantee and non -adherence to the above terms and conditions will invite penalty and the quantum of 

penalty willbe decided by the Project Management Committee. 
34 . If the company doesn t comply to any of the terms & conditions listed above, the Directorate can take suitable action against 

the company including forfeiture of the EMD and can cancel the area allotted and re allot the area to other suitable company. 
35 . The company shall adhere to the guidelines , circulars issued by Directorate of Horticulture , decisions of Project Management 

Committee (PMC ) and Price Fixation Committee (PFC ) as communicated . Time to time the PMC and Government will review 
the terms and conditions and improvise as and when required for smooth and efficient implementation of oil palm project in 
the state . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಬಿ. ವಿ. ರಾಮಲಿಂಗಯ್ಯ 
PR.628 

ಸರ್ಕಾರದ ಅಧೀನ ಕಾರ್ಯದರ್ಶಿ 
S / C .05 

ತೋಟಗಾರಿಕೆ ಇಲಾಖೆ. 
ತೋಟಗಾರಿಕೆ ಸಚಿವಾಲಯ 
ವಿಷಯ : ಮಾವು ಬೆಳೆಗಾರರ ಮತ್ತು ಮಾರಾಟಗಾರರಿಗೆ ( ರೈತರು) ಅವರ ಸಮಸ್ಯೆಗಳ ಬಗ್ಗೆ ಪರಿಶೀಲಿಸಲು ಸರ್ಕಾರದ ಅಪರ 

ಮುಖ್ಯ ಕಾರ್ಯದರ್ಶಿಯವರು ಹಾಗೂ ಅಭಿವೃದ್ಧಿ ಆಯುಕ್ತರು ಇವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸುವ ಬಗ್ಗೆ. 
ಓದಲಾಗಿದೆ: ಉಚ್ಚ ನ್ಯಾಯಾಲಯದ ಸಾರ್ವಜನಿಕ ಹಿತಾಸಕ್ತಿ ರಿಟ್ ಅರ್ಜಿ ಸಂಖ್ಯೆ:9033 /2012ರಲ್ಲಿ ದಿ. 26- 06 - 2012ರಂದು 

ನೀಡಿರುವ ಆದೇಶ 


ಸರ್ಕಾರದ ಆದೇಶ ಸಂಖ್ಯೆ :ತೋಣ/ 20 /ತೋಕಾವಿ 2012 ದಿ .29 - 06 - 2012 
ಪ್ರಸ್ತಾವನೆ : 

ಕೋಲಾರ ಜಿಲ್ಲಾ ಮಾವು ಉತ್ಪಾದಕರ ಮತ್ತು ಮಾರಾಟಗಾರರ (ರೈತ) ಸಂಘ ಇವರು ಉಚ್ಚ ನ್ಯಾಯಾಲಯದಲ್ಲಿ ದಾಖಲಿಸಿರುವ ಸಾರ್ವಜನಿಕ 
ಹಿತಾಸಕ್ತಿ ರಿಟ್ ಅರ್ಜಿ ಸಂಖ್ಯೆ:9033 /2012 ( ಎಪಿಎಂಸಿ - ಆರ್‌ಇಎಸ್ -ಪಿಐಎಲ್) ರ ಬಗ್ಗೆ ಮಾನ್ಯ ನ್ಯಾಯಾಲಯವು ವಿಚಾರಣೆ ನಡೆಸಿ ಮೇಲೆ ಓದಲಾದ 
ದಿನಾಂಕ:26 - 06 - 2012ರ ಆದೇಶದಲ್ಲಿ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಅಭಿವೃದ್ಧಿ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಸದಸ್ಯರ 
ಸಮಿತಿಯನ್ನು ರಚಿಸಲು ಮತ್ತು ಸಮಿತಿಯು 15 ದಿವಸಗೊಳಗಾಗಿ ಸಭೆ ನಡೆಸಿ , ಸಮಿತಿಯ ವರದಿಯನ್ನು ಒಂದು ವಾರದ ಒಳಗಾಗಿ ನ್ಯಾಯಾಲಯಕ್ಕೆ 
ಸಲ್ಲಿಸಲು ಸೂಚಿಸಲಾಗಿದೆ. 
ನ್ಯಾಯಾಲಯದ ಆದೇಶದ ಹಿನ್ನಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಆದೇಶ 
ಕೋಲಾರ ಜಿಲ್ಲಾ ಮಾವು ಉತ್ಪಾದಕರ ಮತ್ತು ಮಾರಾಟಗಾರರು ( ರೈತ) ಬೆಳೆದ ಮಾವು ಖರೀದಿ ಮತ್ತು ಮಾರಾಟ ಮಾಡಲು ಹಾಗೂ ಅವರ 
ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಸಲುವಾಗಿ ಪರಿಶೀಲಿಸಲು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಅಭಿವೃದ್ಧಿ ಆಯುಕ್ತರು ಇವರ 
ಅಧ್ಯಕ್ಷತೆಯಲ್ಲಿ ಈ ಕೆಳಕಂಡ ಸದಸ್ಯರುಗಳನ್ನೊಳಗೊಂಡಂತೆ ಸಮಿತಿಯನ್ನು ರಚಿಸಲಾಗಿದೆ. 
ಕಮ 
ಅಧಿಕಾರಿ / ಅಧಿಕಾರೇತರ ವಿವರ 

ಸದಸ್ಯರ ವಿವರ 
ಸಂಖ್ಯೆ 
ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಅಭಿವೃದ್ಧಿ ಆಯುಕ್ತರು, ಕೃಷಿ ಉತ್ಪನ್ನ ಆಯುಕ್ತರು 

ಅಧ್ಯಕ್ಷರು 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಸಹಕಾರ ಇಲಾಖೆ | 

ಸದಸ್ಯರು 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ತೋಟಗಾರಿಕೆ ಇಲಾಖೆ 

ಸದಸ್ಯರು 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ನಗರಾಭಿವೃದ್ಧಿ ಇಲಾಖೆ 

ಸದಸ್ಯರು 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಕೃಷಿ ಇಲಾಖೆ 

ಸದಸ್ಯರು 
ನಿರ್ದೇಶಕರು , ತೋಟಗಾರಿಕೆ ಇಲಾಖೆ, ಬೆಂಗಳೂರು 

ಸದಸ್ಯರು 
ಕುಲಪತಿ, ಅಥವಾ ಅವರ ಪ್ರತಿನಿಧಿ, ಕೃಷಿ ವಿಶ್ವವಿದ್ಯಾಲಯ , ಬೆಂಗಳೂರು 

ಸದಸ್ಯರು 
ಕುಲಪತಿ ಅಥವಾ ಅವರ ಪ್ರತಿನಿಧಿ, ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ , ಬಾಗಲಕೋಟೆ 

ಸದಸ್ಯರು 
ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಕೃಷಿ ಉತ್ಪನ್ನ , ಸಂಸ್ಕರಣ ಮತ್ತುರಫ್ತು ನಿಗಮ ನಿಯಮಿತ, (ಕೆಪೆಕ್ ) | ಸದಸ್ಯರು 
ಬೆಂಗಳೂರು 
ಅಧ್ಯಕ್ಷರು, ಹಾಪ್‌ಕಾಮ್ಸ್, ಬೆಂಗಳೂರು 

ಸದಸ್ಯರು 
11 | ಶ್ರೀ ಅಶೋಕ್ಕೃಷ್ಣಪ್ಪ, ಮಾವಿನ ಹಣ್ಣು ಬೆಳೆಗಾರರ ಸಂಘದ ಪ್ರತಿನಿಧಿ | 

ಸದಸ್ಯರು | 


10 


೪೯ 


೧೨೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೪ , ೨೦೧೩ 


ಭಾಗ ೧ 


ಕಮ 
ಅಧಿಕಾರಿ / ಅಧಿಕಾರೇತರ ವಿವರ 

ಸದಸ್ಯರ ವಿವರ 
ಸಂಖ್ಯೆ 

ಮಾವಿನ ಹಣ್ಣು ಮಾರಾಟಗಾರರ ಒಬ್ಬ ಪ್ರತಿನಿಧಿ ಅಥವಾ ಫೆಡರೇಷನ್ ಆಫ್ ಛೇಂಬರ್ ಆಫ್ ಕಾಮರ್ಸ್ ಸದಸ್ಯರು 
ಅಂಡ್ ಇಂಡಸ್ಟ್ರೀಸ್‌ಯಿಂದ ನಾಮನಿರ್ದೇಶಿತ ಒಬ್ಬ ಸದಸ್ಯರು 
ಅಧ್ಯಕ್ಷರು ನಿರ್ಧರಿಸುವ ಯಾವುದೇ ಆಹ್ವಾನಿತ ಪ್ರತಿನಿಧಿಗಳು 

ಸದಸ್ಯರು 
14 | ನಿರ್ದೇಶಕರು, ಕೃಷಿ ಮಾರಾಟ ಇಲಾಖೆ, ಬೆಂಗಳೂರು 

ಸದಸ್ಯರು 
ಪ್ರಸ್ತುತ ಸಮಿತಿಯು ಈ ಕೆಳಕಂಡ ಅಂಶಗಳಿಗೆ ಸಂಬಂಧಿಸಿದಂತೆ ( Terms of Reference) ಚರ್ಚಿಸಿ ವರದಿಯನ್ನು ಸಿದ್ದಪಡಿಸುವುದು. 
To empower farmers in terms of improvement of agronomic , harvesting and post harvest practices. 
To maintain database of mango growers , producers and traders. 
To promote crop specific Farmers s Collectives by incentives and supporting systems. 


To improve infrastructure facilities in the AgriculturalMarket Yards . 


5 . To strengthen markets formangoes and their linkages towards ensuring better returns to mango farmers . 

ಸದರಿ ಸಮಿತಿಯು ಕೂಡಲೇ ತನ್ನ ಪಥಮ ಸಭೆಯನ್ನು ನಡೆಸಿ ಹಾಗೂ ಸಭೆಯ ನಡವಳಿಗಳ ಆಧಾರದ ಮೇಲೆ ವರದಿಯನ್ನು ಒಂದು ವಾರದ 
ಒಳಗಾಗಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸುವುದು . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ. ಸಿ. ಪಕಾಶ್ 
PR. 643 

ಸರ್ಕಾರದ ಅಧೀನ ಕಾರ್ಯದರ್ಶಿ 
S/ C . 20 

ತೋಟಗಾರಿಕೆ ಇಲಾಖೆ. 
ತೋಟಗಾರಿಕೆ ಸಚಿವಾಲಯ 
ವಿಷಯ : ಶ್ರೀ ಹೆಚ್ . ಐ . ಇನಾಂದಾರ, ಸಹಾಯಕ ತೋಟಗಾರಿಕೆ ಅಧಿಕಾರಿ ಇವರ ವಿರುದ್ಧ ಕ . ನಾ . ಸೇ , ( ಸಿಸಿಎ) ನಿಯಮ 

14 ( ಎ) ರನ್ವಯ ಇಲಾಖಾ ವಿಚಾರಣೆಯನ್ನು ನಡೆಸಲು ಕರ್ನಾಟಕ ಲೋಕಾಯುಕ್ತರಿಗೆ ವಹಿಸುವ ಬಗ್ಗೆ . 
ಓದಲಾಗಿದೆ: 1. ಅಡಿಷನಲ್ ರಿಜಿಸ್ಟ್ರಾರ್ ಎನ್‌ಕೈರೀಸ್ - 8, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರ ಪತ ಸಂ : 

Compt/ Uplok/BGM /1631/2012 / ARE8 ದಿ:09 - 08 - 2012 
2. ಆದೇಶ ಸಂಖ್ಯೆ:ತೋಇ 21 ತೋಸೇಪ 2011 ದಿ .11 - 05 - 2012 


ಸರ್ಕಾರದ ಆದೇಶ ಸಂಖ್ಯೆ :ತೋಣ 21 ತೋಸೇಪ 2012 , ಬೆಂಗಳೂರು, ದಿನಾಂಕ: 05 - 10 - 2012 
ಪ್ರಸ್ತಾವನೆ: 

ಶ್ರೀ ಹೆಚ್ . ಐ. ಇನಾಂದಾರ್, ಸಹಾಯಕ ತೋಟಗಾರಿಕೆ ಅಧಿಕಾರಿ ಇವರು ರೈತ ಸಂಪರ್ಕ ಕೇಂದ , ನಾಗಠಾಣ, ವಿಜಾಪುರ ಇಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ಶ್ರೀ ಲಾಲ್‌ ಸಿಂಗ್‌ಮೋತಿಲಾಲ್ ಲಮಾಣಿ, ಮಿಂಚನಾಳ ತಾಂಡಾ, ತಾಲ್ಲೂಕ/ ಜಿಲ್ಲೆ, ವಿಜಾಪುರ ಇವರು 2010 -11ನೇ 
ಸಾಲಿನಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಲಿಂಬೆ ಸಸಿ ನಾಟಿ ಮಾಡಿದ್ದು , ಇದರ ಸಂಬಂಧವಾಗಿ ಸಹಾಯ ಧನ 
ಬಿಡುಗಡೆ ಮಾಡಲು ರೂ . 1,500/ - ಗಳ ಲಂಚಕ್ಕಾಗಿ ಆಗಹಿಸಿದ್ದಾರೆಂದು ದೂರು ನೀಡಿದ್ದರಿಂದ ದೂರಿನ ಹಿನ್ನಲೆಯಲ್ಲಿ ಅಧಿಕಾರಿಯನ್ನು ಲೋಕಾಯುಕ್ತ 
ಪೋಲೀಸ್ ಟ್ರ್ಯಾಪ್ ಮಾಡಿದ್ದು , ಈ ಬಗ್ಗೆ ಆಪಾದಿತ ಅಧಿಕಾರಿಯ ವಿರುದ್ದ ಇಲಾಖೆ ವಿಚಾರಣೆ ನಡೆಸಲು ಅಧಿಕಾರಿಗೆ ಲೋಕಾಯುಕ್ತವು ಷೋಕಾಸ್ 
ನೋಟೀಸು ನೀಡಿದ್ದು , ಈ ಷೋಕಾಸ್ ನೋಟೀಸಿಗೆ ಅಧಿಕಾರಿಯು ನೀಡಿರುವ ವಿವರಣೆಯನ್ನು ಪರಿಗಣಿಸಲು ಅರ್ಹವಾಗಿಲ್ಲ ವಾದ್ದರಿಂದ ಹಾಗು 
ಲಭ್ಯವಿರುವ ದಾಖಲಾತಿಗಳ ಆಧಾರದ ಮೇಲೆ ಸದರಿಯವರ ವಿರುದ್ಧದ ಆರೋಪವು ಮೇಲ್ನೋಟಕ್ಕೆ ಸಾಬೀತಾಗಿರುವುದು ಕಂಡುಬಂದಿದ್ದು, ಅಧಿಕಾರಿಯು 
ಕರ್ನಾಟಕ ನಾಗರೀಕ ಸೇವಾ ( ನಡತೆ) ನಿಯಮ3 (1) ನ್ನು ಉಲ್ಲಂಘಿಸಿರುವುದರಿಂದ ಅಧಿಕಾರಿಯ ವಿರುದ್ಧ ಕರ್ನಾಟಕ ನಾಗರೀಕ ಸೇವಾ ( ಸಿಸಿಎ ) ನಿಯಮ 
14 ( ಎ) ರನ್ವಯ ಇಲಾಖಾ ವಿಚಾರಣೆ ನಡೆಸಲು ಆದೇಶ ಹೊರಡಿಸುವಂತೆ ಮೇಲೆ ಕ. ಸಂ :1ರಲ್ಲಿ ಓದಲಾದ ಪತ್ರದಲ್ಲಿ ಕೋರಲಾಗಿದೆ. 

ಮೇಲೆ ಕ. ಸಂ :2ರಲ್ಲಿ ಓದಲಾದ ಆದೇಶದಲ್ಲಿ ಅಧಿಕಾರಿಯು ಲಂಚಕ್ಕಾಗಿ ಆಗಹಿಸಿದಾಗ ಲೋಕಾಯುಕ್ತ ಪೊಲೀಸರಿಂದ ಟ್ಯಾಪ್ ಆಗಿದ್ದ ಕಾರಣ , 
ಅಧಿಕಾರಿಯನ್ನು ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಜನೆಗೊಳಿಸಲು ಮಂಜೂರಾತಿ ನೀಡಲಾಗಿದೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 

ಆದೇಶ 
ಶ್ರೀ ಹೆಚ್ . ಐ. ಇನಾಂದಾರ್, ಸಹಾಯಕ ತೋಟಗಾರಿಕೆ ಅಧಿಕಾರಿ, ರೈತ ಸಂಪರ್ಕ ಕೇಂದ, ನಾಗಠಾಣ, ವಿಜಾಪುರ ಜಿಲ್ಲೆ ಇವರ ವಿರುದ್ಧದ 
ಆರೋಪಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ ನಾಗರೀಕ ಸೇವಾ ( ಸಿಸಿಎ) ನಿಯಮ 14 ( ಎ) ರನ್ವಯ ಇಲಾಖಾ ವಿಚಾರಣೆ ನಡೆಸಲು ಪ್ರಕರಣವನ್ನು 
ಉಪಲೋಕಾಯುಕ್ತರಿಗೆ ವಹಿಸಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ. ಸಿ.ಪಕಾಶ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
PR.644 

ತೋಟಗಾರಿಕೆ ಇಲಾಖೆ. 


ಭಾಗ ೧ 


೧೨೦೯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೪ , ೨೦೧೩ 

ತೋಟಗಾರಿಕೆ ಸಚಿವಾಲಯ 
ವಿಷಯ : ಶ್ರೀ ಜಿ. ಮುನಿರತ್ನಯ್ಯ , ಸತೋಅ. ತೋಟಗಾರಿಕೆ ಇಲಾಖೆ ಇವರ ವಿರುದ್ಧ ಶಿಸ್ತುಕ್ರಮದ ಬಗ್ಗೆ . 
ಓದಲಾಗಿದೆ : 1. ತೋಟಗಾರಿಕೆ ನಿರ್ದೇಶಕರ ಪತ ಸಂಖ್ಯೆ :ತೋಣ/ ಆ / ಸಿ /10 -1 /76/ 2002 - 03 ದಿ .29 - 09 - 2009 

2. ತೋಟಗಾರಿಕೆ ನಿರ್ದೇಶಕರ ಪತ್ರ ಸಂಖ್ಯೆ:ತೋಇ/ ಆ/ ಸಿ/10 -1/76 /2002 -03 ದಿ.01 - 03 - 2012 
3. ಕಾರ್ಯದರ್ಶಿ ,ಕರ್ನಾಟಕ ಲೋಕಸೇವಾ ಆಯೋಗರವರ ಪತ ದಿ . 03 - 08 - 2012 
ಸರ್ಕಾರದ ಆದೇಶ ಸಂ : 

ತೋಇ54 ತೋಸೇಪ 2012 ದಿನಾಂಕ:28 - 08 - 2012 


ಪ್ರಸ್ತಾವನೆ: 


ಮೇಲೆ ಕಮ ಸಂಖ್ಯೆ :1ರಲ್ಲಿ ಓದಲಾದ ಪತ್ರದಲ್ಲಿ ಶ್ರೀ ಜಿ. ಮುನಿರತ್ನ ಯ್ಯ , ಸಹಾಯಕ ತೋಟಗಾರಿಕೆ ಅಧಿಕಾರಿ ಇವರು ಈ ಹಿಂದೆ ಹಿರಿಯ 
ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಕೋಲಾರ ಕಛೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅವಧಿಯಲ್ಲಿ 255 ದಿನಗಳು ಗೈರು ಹಾಜರಾಗಿದ್ದು ಹಾಗೂ 
ಇವರು ವರ್ಗಾವಣೆಗೊಂಡ ನಂತರ ಇವರ ವಶದಲ್ಲಿದ್ದ ದಾಖಲೆಗಳ ಪ್ರಭಾರ ವಹಿಸಿಕೊಟ್ಟಿಲ್ಲ ಹಾಗೂ 2001 - 02ನೇ ಸಾಲಿನಲ್ಲಿ ಖರೀದಿಸಲಾಗಿದ್ದ 
ಕ್ರಿಮಿನಾಶಕ ಔಷಧಿಗಳನ್ನು ದುರುಪಯೋಗಪಡಿಸಿಕೊಂಡು ರೂ .6 , 23 ,888 - 65 ಗಳನ್ನು ಸರ್ಕಾರಕ್ಕೆ ನಷ್ಟವುಂಟು ಮಾಡಿರುವ ಈ ಮೂರು ಆರೋಪಗಳಿಗೆ 
ಸಂಬಂಧಿಸಿದಂತೆ ದೋಷಾರೋಪಣ ಪಟ್ಟಿ ಜಾರಿಗೊಳಿಸಲಾಗಿದೆ. ಆರೋಪಿತ ಅಧಿಕಾರಿಯು ನಿಗದಿತ ಕಾಲಾವಧಿಯಲ್ಲಿ ಪ್ರತಿರಕ್ಷಣಾ ಹೇಳಿಕೆ ಸಲ್ಲಿಸದ 
ಕಾರಣ ಈ ಪ್ರಕರಣದ ಸತ್ಯಾಸತ್ಯತೆಯನ್ನು ತಿಳಿಯಲು ಇಲಾಖಾ ವಿಚಾರಣೆ ನಡೆಸಲು ಶ್ರೀ ಎನ್. ಸುಬ್ಬರಾವ್, ನಿವೃತ್ತ ನ್ಯಾಯಾಧೀಶರು ಇವರನ್ನು 
ವಿಚಾರಣಾಧಿಕಾರಿಯನ್ನಾಗಿ ಹಾಗೂ ಶ್ರೀ ರವೀಂದ , ಅಧೀಕ್ಷಕರು ಇವರನ್ನು ಮಂಡನಾಧಿಕಾರಿಯಾಗಿ ನೇಮಿಸಲಾಗಿದ್ದು, ವಿಚಾರಣಾಧಿಕಾರಿಗಳು 
ನಿಯಮಾನುಸಾರ ವಿಚಾರಣೆ ಪೂರ್ಣಗೊಳಿಸಿ ವಿಚಾರಣಾ ವರದಿ ಸಲ್ಲಿಸಿದ್ದು, ಆರೋಪಿತ ಅಧಿಕಾರಿಯ ವಿರುದ್ಧದ ಮೂರು ಆರೋಪಗಳು 
ಸಾಬೀತಾಗಿರುವುದಾಗಿ ಅಭಿಪ್ರಾಯ ನೀಡಿದ ಕಾರಣ ಆರೋಪಿತ ಅಧಿಕಾರಿಗೆ 2ನೇ ಕಾರಣ ಕೇಳಿ ನೋಟೀಸ್‌ನ್ನು ದಿ . 01 - 03 - 2012 ರಂದು 
ಜಾರಿಗೊಳಿಸಿದ್ದು, ದಿ .01- 03 - 2012ರ ನೋಟಿಸಿಗೆ ಆರೋಪಿತ ಅಧಿಕಾರಿಯು ನೀಡಿದ ವಿವರಣೆಯು ಪರಿಗಣಿಸಲು ಅರ್ಹವಾಗಿಲ್ಲದ ಕಾರಣ ಇವರ 
ವಿರುದ್ದ 255ದಿನಗಳ ಗೈರು ಹಾಜರಾತಿ, ವರ್ಗಾವಣೆಗೊಂಡ ನಂತರ ಪಭಾರೆ ವಹಿಸಿ ಕೊಡದಿರುವ ಬಗ್ಗೆ ಹಾಗೂ ಇವರಿಂದ ಸರ್ಕಾರಕ್ಕೆ ಉಂಟಾಗಿರುವ 
ರೂ .6,23,888 - 65ಗಳ ನಷ್ಟದ ಮೊತ್ತಕ್ಕೆ ಶೇ .8 % ರ ಬಡ್ಡಿಯೊಂದಿಗೆ ವಸೂಲಿ ಮಾಡುವುದು ಹಾಗೂ ಅಧಿಕಾರಿಯನ್ನು ಸರ್ಕಾರಿ ಸೇವೆಯಿಂದ 
ವಜಾಗೊಳಿಸುವಂತೆ ಮೇಲೆ ಓದಲಾದ ಕ. ಸಂ: 2ರ ಪತ್ರದಲ್ಲಿ ತೋಟಗಾರಿಕೆ ನಿರ್ದೇಶಕರು ಕೋರಿರುತ್ತಾರೆ. 

ತೋಟಗಾರಿಕೆ ನಿರ್ದೇಶಕರ ಪ್ರಸ್ತಾವನೆಯನ್ನು ನಿಯಮಾನುಸಾರ ಪರಿಶೀಲಿಸಿ ಶ್ರೀ ಜಿ. ಮುನಿರತ್ನಯ್ಯ , ಸಹಾಯಕ ತೋಟಗಾರಿಕೆ ಅಧಿಕಾರಿ 
ಇವರ ವಿರುದ್ಧದ ಮೂರು ಆರೋಪಗಳಾದ ಅನಧಿಕೃತ ಗೈರು ಹಾಜರಿ, ಕರ್ತವ್ಯ ನಿರ್ಲಕ್ಷತೆ ಹಾಗೂ ಹಣ ದುರುಪಯೋಗದ ಆರೋಪಗಳು 
ಸಾಬೀತಾಗಿರುವುದರಿಂದ, ಆರೋಪಿತ ಅಧಿಕಾರಿಗೆ ನಿಯಮಾನುಸಾರ ದಂಡನೆ ವಿಧಿಸಲು ಮೇಲೆ ಕ. ಸಂ :3ರಲ್ಲಿ ಓದಲಾದ ಪತ್ರದಲ್ಲಿ ಕರ್ನಾಟಕ ಲೋಕಸೇವಾ 
ಆಯೋಗದ ಸಹಮತಿಯನ್ನು ಪಡೆಯಲಾಗಿದೆ. 
ಪಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 

ಆದೇಶ 
ಶ್ರೀ ಜಿ . ಮುನಿರತ್ನಯ್ಯ , ಸಹಾಯಕ ತೋಟಗಾರಿಕೆ ಅಧಿಕಾರಿ, ತೋಟಗಾರಿಕೆ ಇಲಾಖೆ ಇವರ ವಿರುದ್ದ 3 ಆರೋಪಗಳು 
ಸಾಬೀತಾಗಿರುವುದರಿಂದ ಕರ್ನಾಟಕ ನಾಗರೀಕ ಸೇವಾ ( ಸಿಸಿಎ) ನಿಯಮ 8 ( vii) ರಲ್ಲಿ ಪದತ್ತವಾದ ಅಧಿಕಾರ ಚಲಾಯಿಸಿ, ಅಧಿಕಾರಿಯನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ವಜಾಗೊಳಿಸುವ ದಂಡನೆ ವಿಧಿಸಿದೆ. ಸದರಿಯವರಿಂದ ಸರ್ಕಾರಕ್ಕೆ ಉಂಟಾಗಿರುವ ನಷ್ಟದ ಮೊತ್ತ 
ರೂ .6,23 ,888 .65 (ರೂಪಾಯಿ ಆರು ಲಕ್ಷ ಇಪ್ಪತ್ತೂರು ಸಾವಿರದ ಎಂಟು ನೂರ ಎಂಭತ್ತೆಂಟು ಮತ್ತು ಪೈಸೆ ಅರವತ್ತೈದು ಮಾತುಗಳನ್ನು ಶೇಕಡ 8ರ 
ಬಡ್ಡಿಯೊಂದಿಗೆ ವಸೂಲು ಮಾಡಲು ಸಹಾ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ. ಸಿ. ಪಕಾಶ್ 
PR. 645 

ಸರ್ಕಾರದ ಅಧೀನ ಕಾರ್ಯದರ್ಶಿ 
S/ C . 20 

ತೋಟಗಾರಿಕೆ ಇಲಾಖೆ. 

ತೋಟಗಾರಿಕೆ ಸಚಿವಾಲಯ 
ವಿಷಯ : ಜಾನುವಾರು ಸಂವರ್ಧನಾ ಕೇಂದ , ಮುನಿರಾಬಾದ್, ಕೊಪ್ಪಳ ಇಲ್ಲಿನ 10.00 ಎಕರೆ ಜಮೀನಿನಲ್ಲಿ ತೋಟಗಾರಿಕೆ ಇಲಾಖೆ 

ಹೊಂದಿರುವ ಸ್ಥಿರ ಮತ್ತು ಚರಾಸ್ತಿಗಳನ್ನು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ , ಬಾಗಲಕೋಟೆಗೆ ಹಸ್ತಾಂತರಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂ : ಪಸಂಮೀ 146 ಸಲೆವಿ 2010 ದಿ .28 - 04 - 2011 

2 . ತೋಟಗಾರಿಕೆ ನಿರ್ದೇಶಕರ ಪತ ಸಂಖ್ಯೆ : ED / KSHDA/ಸತೋಅ- 2 /27 /2008 - 09 ದಿ .12 /20 - 03 - 2012 
3, ತೋಟಗಾರಿಕೆ ನಿರ್ದೇಶಕರ ಪತ್ರ ಸಂಖ್ಯೆ: ED/ KSHDA/ ಸತೋಅ- 2 /27 /2008 -09 ದಿ.20/14 -12 - 2012 

ಸರ್ಕಾರದ ಆದೇಶ ಸಂಖ್ಯೆ :ತೋಇ 179 ತೋಇವಿ 2012 ಬೆಂಗಳೂರು, ದಿನಾಂಕ:11 - 02 - 2013 


ಪಸ್ತಾವನೆ: 


ಮೇಲೆ ಕ. ಸಂ : (1) ರಲ್ಲಿ ಓದಲಾದ ಆದೇಶದಲ್ಲಿ ಜಾನುವಾರು ಸಂವರ್ಧನಾ ಕೇಂದ್ರ, ಮುನಿರಾಬಾದ್ , ಕೊಪ್ಪಳ ಇಲ್ಲಿನ ತೋಟಗಾರಿಕೆ 
ಇಲಾಖೆಗೆ ಗುತ್ತಿಗೆ ಆಧಾರದ ಮೇಲೆ ನೀಡಿರುವ 10.00 ಎಕರೆ ಜಮೀನನ್ನು ಒಳಗೊಂಡಂತೆ 75.00 ಎಕರೆ ಜಮೀನನ್ನು ತೋಟಗಾರಿಕೆ ವಿಜ್ಞಾನಗಳ 
ವಿಶ್ವವಿದ್ಯಾಲಯ , ಬಾಗಲಕೋಟೆ ಇವರ ವಶಕ್ಕೆ ನೀಡಲು ಪಶುಸಂಗೋಪನೆ ಇಲಾಖೆಯು ಆದೇಶ ಹೊರಡಿಸಿದೆ. 


೧೨೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೪, ೨೦೧೩ 

ಭಾಗ ೧ 
ಮೇಲೆ ಕ. ಸಂ :( 2) ರಲ್ಲಿ ಓದಲಾದ ಪ್ರಸ್ತಾವನೆಯಲ್ಲಿ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ , ಬಾಗಲಕೋಟೆಗೆ ಹಸ್ತಾಂತರಗೊಂಡಿರುವ 
ಜಾನುವಾರು ಸಂವರ್ಧನಾ ಕೇಂದ, ಮುನಿರಾಬಾದ್, ಕೊಪ್ಪಳ ಇಲ್ಲಿನ 75. 00 ಎಕರೆ ಜಮೀನಿನ ಪೈಕಿ 35 ಎಕರೆ ಜಮೀನು ಎನ್. ಹೆಚ್. 13ರ 
ಬಲಭಾಗದ ಪೂರ್ವದಿಕ್ಕಿನಲ್ಲಿರುತ್ತದೆ. ಈ ಜಮೀನಿನಲ್ಲಿ 10 .00ಎಕರೆ ಪ್ರದೇಶವನ್ನು ಗುತ್ತಿಗೆ ಆಧಾರದ ಮೇಲೆ ತೋಟಗಾರಿಕೆ ಇಲಾಖೆಗೆ ನೀಡಲಾಗಿದ್ದು, ಈ 
ಗುತ್ತಿಗೆ ಅವಧಿಯು 2008ಕ್ಕೆ ಮುಗಿದಿರುತ್ತದೆ . ಆದ್ದರಿಂದ ಈ ಜಮೀನನ್ನು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ , ಬಾಗಲಕೋಟೆಗೆ ಹಸ್ತಾಂತರಿಸುವ 
ವಿಷಯವನ್ನು ದಿ . 27 - 01 - 2012ರಂದು ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ ಆಯುಕ್ತರವರ ಅಧ್ಯಕ್ಷತೆಯಲ್ಲಿ ನಡೆದ ಕರ್ನಾಟಕ ರಾಜ್ಯ 
ತೋಟಗಾರಿಕೆ ಅಭಿವೃದ್ದಿ ಏಜೆನ್ಸಿಯ ೨ನೇ ಕಾರ್ಯಕಾರಿ ಸಭೆಯಲ್ಲಿ ಸಮಿತಿಯು ಚರ್ಚಿಸಿ ಜಾನುವಾರು ಸಂವರ್ಧನಾ ಮತ್ತು ತರಬೇತಿ ಕೇಂದ, 
ಮುನಿರಾಬಾದ್, ಕೊಪ್ಪಳದಿಂದ ತೋಟಗಾರಿಕೆ ಅಭಿವೃದ್ಧಿ ಚಟುವಟಿಕೆಗಳಿಗೆ ನೀಡಲಾಗಿರುವ 10.00 ಎಕರೆ ಜಮೀನಿನ ಗುತ್ತಿಗೆ ಅವಧಿಯು 
ಮುಗಿದಿರುವುದರಿಂದ ಸದರಿ ಜಮೀನನ್ನು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಬಾಗಲಕೋಟೆಗೆ ಹಸ್ತಾಂತರಿಸಲು ತೀರ್ಮಾನಿಸಿದ್ದು , ಇದರಂತೆ 
ಆದೇಶ ಹೊರಡಿಸಲು ಕೋರಲಾಗಿದೆ. 

ಮೇಲೆ ಕ. ಸಂ : (3) ರಲ್ಲಿ ಓದಲಾದ ತೋಟಗಾರಿಕೆ ನಿರ್ದೇಶಕರ ಪತದಲ್ಲಿ ಜಾನುವಾರು ಸಂವರ್ಧನಾ ಮತ್ತು ತರಬೇತಿ ಕೇಂದ , ಮುನಿರಾಬಾದ್, 
ಕೊಪ್ಪಳ ಇಲ್ಲಿನ 10.00 ಎಕರೆ ಜಮೀನಿನಲ್ಲಿ ತೋಟಗಾರಿಕೆ ಇಲಾಖೆಯು ಹೊಂದಿರುವ ಕಟ್ಟಡ ಹಾಗೂ ಇತರೆ ಸ್ಥಿರ, ಚರಾಸ್ತಿಗಳನ್ನು ತೋಟಗಾರಿಕೆ 
ವಿಜ್ಞಾನಗಳ ವಿಶ್ವವಿದ್ಯಾಲಯ, ಬಾಗಲಕೋಟೆಗೆ ಹಸ್ತಾಂತರಿಸಲು ಸರ್ಕಾರದ ಆದೇಶ ಹೊರಡಿಸುವಂತೆ ಕೋರಲಾಗಿದೆ. 

ಆ ದೇ ಶ . 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಪಶುಸಂಗೋಪನೆ, ಪಶು ವೈದ್ಯಕೀಯ ಮತ್ತು ಮೀನುಗಾರಿಕೆ ಇಲಾಖೆಯು ದಿ.28 - 04 - 2011ರ 
ಆದೇಶದಲ್ಲಿ ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ನಲ್ಲಿರುವ ಜಾನುವಾರು ಸಂವರ್ಧನಾ ಮತ್ತು ತರಬೇತಿ ಕೇಂದದ 75 ಎಕರೆ ಜಮೀನನ್ನು ತೋಟಗಾರಿಕೆ 
ಕಾಲೇಜು ಸ್ಥಾಪನೆಗಾಗಿ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ , ಬಾಗಲಕೋಟೆಗೆ ಹಸ್ತಾಂತರಿಸಲು ಆದೇಶಿಸಿರುವುದರಿಂದ , ಜಾನುವಾರು ಸಂವರ್ಧನಾ 
ಕೇಂದ, ಮುನಿರಾಬಾದ್ , ಕೊಪ್ಪಳ ಇಲ್ಲಿ ತೋಟಗಾರಿಕೆ ಇಲಾಖೆಯು ಗುತ್ತಿಗೆ ಆಧಾರದ ಮೇಲೆ ಹೊಂದಿದ್ದ 10.00 ಎಕರೆ ( ಹತ್ತು ಎಕರೆ) ಜಮೀನಿನಲ್ಲಿನ 
ತೋಟಗಾರಿಕೆ ಇಲಾಖೆಯು ಹೊಂದಿರುವ ಈ ಕೆಳಕಂಡ ಸ್ಥಿರ ಹಾಗೂ ಚರಾಸ್ತಿಗಳನ್ನು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ , ಬಾಗಲಕೋಟೆ ಇವರಿಗೆ 
ಹಸ್ತಾಂತರಿಸಲು ಆದೇಶಿಸಲಾಗಿದೆ. 

ಕ. ಸಂ . ವಿವರ 

ಪ್ರಮಾಣ 
ತೆಂಗಿನ ಮರಗಳು 

| 413 
2 . | ಮಾವಿನ ಮರಗಳು ( ಗೌಂಡ್ ನರ್ಸರಿ) 

184 
3. | ಬೋರ್‌ವೆಲ್ 

ಪಂಪ್ ಹೌಸ್ / ವಾಚ್ಮನ್ ಶೆಡ್ 
ಗೋಡೋನ್ 
ತಂತಿ ಬೇಲಿ ( ಚೈನ್ ಲಿಂಕ್ ಮೆಶ್) 

290 ಮೀ . 
ಮಿಸ್ಟ್ ಹೌಸ್ 

ಗೇಟ್ 
9. ಕೃಷಿ ಹೊಂಡ 

| 1 
ಎನ್. ಹೆಚ್ . ಎಂ . ನಾಮಫಲಕ 
ಬಯೋಡೈಜೆಸ್ಟರ್ 

ಪಂಪ್ ಮತ್ತು ಮೋಟಾರ್ 
13 . | ತಂತಿಬೇಲಿ 

ಕ್ಷೇತ್ರದ ಸುತ್ತಲು 


1. | 


11. 


12 . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ . ವಿ. ರಾಮಲಿಂಗಯ್ಯ 
PR. 655 

ಸರ್ಕಾರದ ಅಧೀನ ಕಾರ್ಯದರ್ಶಿ 
S/ C . 25 

ತೋಟಗಾರಿಕೆ ಇಲಾಖೆ. 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 
ವಿಷಯ : ಕೇಂದ್ರ ಸರ್ಕಾರದ ಗಾಮೀಣಾಭಿವೃದ್ಧಿ ಮಂತ್ರಾಲಯವು 2012 - 13ನೇ ಸಾಲಿಗೆ ಡಿಆರ್‌ಡಿಎ ಆಡಳಿತ ಯೋಜನೆಯಡಿ ರಾಜ್ಯದ 

18 ಜಿಲ್ಲಾ ಪಂಚಾಯತಿಗಳಿಗೆ ಬಿಡುಗಡೆ ಮಾಡಿದ 1 /2ನೇ ಕಂತಿನ ಅನುದಾನ ಅನುದಾನಕ್ಕನುಗುಣವಾಗಿ ರಾಜ್ಯದ ಪಾಲಿನ 

1/2ನೇ ಕಂತಿನ ಅನುದಾನವನ್ನು ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಕೇಂದ್ರ ಸರ್ಕಾರದ ಪತ್ರ ಸಂಖ್ಯೆ:ಆರ್‌- 17014/01 /2012 - 13 ಡಿಆರ್‌ಡಿಎ ( ಎಸ್ಎ ಲ್ ನಂ .10) ದಿನಾಂಕ 21 - 05 - 2012 . 

2. ಸರ್ಕಾರದ ಆದೇಶ ಸಂಖ್ಯೆ:ಗ್ರಾಅಪ 2 ಎಸ್‌ಜೆವೈ ( ಡಿಆರ್‌ಡಿಎ) 2011, ಬೆಂಗಳೂರು, ದಿನಾಂಕ 07 - 06 - 2012 ಮತ್ತು 

17 - 09 - 2012 . 
3. ಸರ್ಕಾರದ ಆದೇಶ ಸಂಖ್ಯೆ : ಗಾಅಪ 4 ಎಸ್‌ಜೆವೈ ( ಡಿಆರ್‌ಡಿಎ) 2012 , ಬೆಂಗಳೂರು, ದಿನಾಂಕ: 17 - 09 - 2012 , 

11.10.2012 , 26. 11 .2012 , 6.12 .2012 , 12 .02 .2013 , 19 .03 . 2013 ಮತ್ತು 25.03.2013 . 
4. ಸರ್ಕಾರದ ಆದೇಶ ಸಂಖ್ಯೆ :ಗ್ರಾಅಪ 6 ಎಸ್‌ಜೆವೈ ಡಿಆರ್‌ಡಿಎ 2012 , ಬೆಂಗಳೂರು, ದಿನಾಂಕ: 22.03.2013 . 
5. ಕೇಂದ್ರ ಸರ್ಕಾರದ ಪತ ಸಂಖ್ಯೆ : ಆರ್‌ - 17014 /11 /2012 - 13 ಡಿಆರ್‌ಡಿಎ( ಎಸ್ಎ ಲ್ ನಂ . 41) ದಿನಾಂಕ 24 - 08 - 2012 , 

[ ಎಸ್ಎಲ್ ನಂ .48] ದಿನಾಂಕ 15 . 11 .2012 , ( ಎಸ್ಎಲ್‌ನಂ.75) ದಿನಾಂಕ 16 .01.2013, ಡಿಆರ್‌ಡಿಎ [ ಎಸ್‌ಎಲ್‌. ನಂ .109 ] 

ದಿನಾಂಕ 28. 02 .2013 . 
6. ಕೇಂದ್ರ ಸರ್ಕಾರದ ಪತ ಸಂಖ್ಯೆ: ಆರ್‌-17014 /01/2012 -13 ಡಿಆರ್‌ಡಿಎ ( ಎಸ್‌ಎಲ್‌ ನಂ .126) ದಿನಾಂಕ 22 .03. 2013 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೪ , ೨೦೧೩ 


೧೨೧೧ 


ಪ್ರಸ್ತಾವನೆ : 

ಡಿಆರ್‌ಡಿಎ ಆಡಳಿತ ಯೋಜನೆಯು ಕೇಂದ ಪುರಸ್ಕೃತ ಯೋಜನೆಯಾಗಿದ್ದು , ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು 75:25ರ ಅನುಪಾತದಲ್ಲಿ 
ಭರಿಸುತ್ತವೆ. 2012 - 13ನೇ ಸಾಲಿಗೆ ಕೇಂದ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯವು ರಾಜ್ಯದ 29 ಜಿಲ್ಲಾ ಪಂಚಾಯತಿಗಳಿಗೆ ಡಿಆರ್‌ಡಿಎ ಆಡಳಿತ 
ಯೋಜನೆಯಡಿ ಓದಲಾಗಿದೆ (1) ಮತ್ತು ( 4) ರ ಪತ್ರಗಳಲ್ಲಿ ಒಂದನೇ ಕಂತಿನ ಅನುದಾನ 10, 06,13, 000/ - ಹಾಗೂ 2ನೇ ಕಂತಿನ ಅನುದಾನ 8 ಜಿಲ್ಲಾ 
ಪಂಚಾಯತ್‌ಗಳಿಗೆ 2ನೇ ಕಂತಿನ ಅನುದಾನ 1,23,72, 000 / - ಬಿಡುಗಡೆ ಮಾಡಿದೆ. ಇದಕ್ಕನುಗುಣವಾಗಿ ರಾಜ್ಯ ಸರ್ಕಾರವು ತನ್ನ ಪಾಲಿನ ಒಂದನೇ ಕಂತಿನ 
ಅನುದಾನ 3,35 ,38,000/ - ಗಳನ್ನು ಹಾಗೂ 2ನೇ ಕಂತಿನ ಅನುದಾನ . 41,24 ,000 /- ಓದಲಾಗಿದೆ [ 3] ರ ಆದೇಶಗಳಲ್ಲಿ ಬಿಡುಗಡೆ ಮಾಡಿದೆ. 

ಓದಲಾಗಿದೆ [ 6] ರ ಪತ್ರದಲ್ಲಿ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯವು 2012 - 13ನೇ ಸಾಲಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತಿಗೆ ಒಂದನೇ 
ಕಂತಿನ ಅನುದಾನವನ್ನು ಹಾಗೂ ಬಾಗಲಕೋಟೆ, ಬೆಂಗಳೂರು [ಗ್ರಾಮಾಂತರ ], ಬೆಳಗಾವಿ , ಬಳ್ಳಾರಿ , ಬೀದರ್, ಚಾಮರಾಜನಗರ, ಗದಗ್ , ಗುಲ್ಬರ್ಗಾ, 
ಹಾಸನ , ಹಾವೇರಿ, ಕೊಡಗು, ಕೋಲಾರ, ರಾಯಚೂರು, ತುಮಕೂರು ಉತ್ತರ ಕನ್ನಡ, ರಾಮನಗರ ಮತ್ತು ಉಡುಪಿ ಜಿಲ್ಲಾ ಪಂಚಾಯತ್‌ಗಳಿಗೆ ಎರಡನೇ 
ಕಂತಿನ ಅನುದಾನವಾಗಿ ಒಟ್ಟು 3,03 ,18,000 / - ಗಳನ್ನು ಬಿಡುಗಡೆ ಮಾಡಿದೆ. ಇದಕ್ಕನುಗುಣವಾಗಿ ರಾಜ್ಯದ ಪಾಲಿನ ಅನುದಾನ 1,01, 06, 000 / - ಗಳನ್ನು 
ಬಿಡುಗಡೆ ಮಾಡಬೇಕಾಗಿರತ್ತದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯ, ಹಾಸನ ಜಿಲ್ಲಾ ಪಂಚಾಯತಿಗೆ `16 ,28,000/ - ತುಮಕೂರು ಜಿಲ್ಲಾ 
ಪಂಚಾಯತ್‌ಗೆ 32 ,28 ,000/ - ಹಾಗೂ ಉಡುಪಿ ಜಿಲ್ಲಾ ಪಂಚಾಯತ್‌ಗೆ .12 ,03,000 / - ಗಳನ್ನು ಬಿಡುಗಡೆ ಮಾಡಿದೆ. ಇದಕ್ಕನುಗುಣವಾಗಿ 
ಅನುಕ್ರಮವಾಗಿ ರಾಜ್ಯದ ಪಾಲಿನ ಅನುದಾನ 5, 42,000 / - , `.9 ,98 ,000/ - ಹಾಗೂ 4, 01,000/ - ಬಿಡುಗಡೆ ಮಾಡಬೇಕಾಗಿರುತ್ತದೆ. ಆದರೆ ರಾಜ್ಯದ 
ಅಯವ್ಯಯದಲ್ಲಿ ಹಾಸನ ಜಿಲ್ಲಾ ಪಂಚಾಯತ್‌ಗೆ ಒದಗಿಸಿದ ಅನುದಾನ ಪೂರ್ಣವಾಗಿ ಬಿಡುಗಡೆ ಮಾಡಿರುವುದರಿಂದ ರಾಜ್ಯದ ಪಾಲಿನ ಅನುದಾನ 
ಬಿಡುಗಡೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಇದಲ್ಲದೆ ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಪಂಚಾಯತ್‌ಗಳಿಗೆ ರಾಜ್ಯದ ಅಯವ್ಯಯದಲ್ಲಿ ಒದಗಿಸಿದ 
ಅನುದಾನದಲ್ಲಿ ಕೊರತೆ ಇರುವ ಕಾರಣ ಅನುದಾನದ ಲಭ್ಯತೆಗೆ ಅನುಸಾರವಾಗಿ ಬಿಡುಗಡೆ ಮಾಡಲಾಗುತ್ತಿದೆ. ಈ ಕಾರಣದಿಂದಾಗಿ ರಾಜ್ಯದ ಪಾಲಿನ 
ಅನುದಾನ 1,01 ,06 ,000/ - ಗಳಿಗೆ ಬದಲಿಗೆ `88,14 ,000/ - ಮಾತ್ರ ಬಿಡುಗಡೆ ಮಾಡಲಾಗುತ್ತಿದೆ. ಆದುದರಿಂದ ಈ ಆದೇಶ: 

ಸರ್ಕಾರದ ಆದೇಶ ಸಂಖ್ಯೆ : ಗಾಅಪ 4 ಎಸ್‌ಜೆವೈ ( ಡಿಆರ್‌ಡಿಎ ) 2012, ಬೆಂಗಳೂರು, ದಿನಾಂಕ: 28.03.2013 
ರಾಜ್ಯ ಸರ್ಕಾರವು, ಡಿಆರ್‌ಡಿಎ ಆಡಳಿತ ಯೋಜನೆಯಡಿ 2012 - 13ನೇ ಸಾಲಿನಲ್ಲಿ ಅನುಬಂಧದಲ್ಲಿ ತೋರಿಸಿರುವಂತೆ, ಚಿಕ್ಕಬಳ್ಳಾಪುರ ಜಿಲ್ಲಾ 
ಪಂಚಾಯತಿಗೆ ಒಂದನೇ ಕಂತಿನ ಅನುದಾನವನ್ನು ಹಾಗೂ ಬಾಗಲಕೋಟೆ, ಬೆಂಗಳೂರು [ ಗ್ರಾಮಾಂತರ], ಬೆಳಗಾವಿ, ಬಳ್ಳಾರಿ , ಬೀದರ್, ಚಾಮರಾಜನಗರ , 
ಗದಗ್, ಗುಲ್ಬರ್ಗಾ , ಹಾಸನ, ಹಾವೇರಿ, ಕೊಡಗು, ಕೋಲಾರ, ರಾಯಚೂರು, ತುಮಕೂರು, ಉತ್ತರ ಕನ್ನಡ, ರಾಮನಗರ ಮತ್ತು ಉಡುಪಿ ಜಿಲ್ಲಾ 
ಪಂಚಾಯತ್‌ಗಳಿಗೆ ಎರಡನೇ ಕಂತಿನ ಅನುದಾನ ಒಟ್ಟಾರೆ 88,14 ,000/- ಗಳನ್ನು ( ಎಂಭತ್ತೆಂಟು ಲಕ್ಷದ ಹದಿನಾಲ್ಕು ಸಾವಿರ ರೂಪಾಯಿಗಳು ಮಾತ್ರ) 
ಕೆಳಕಂಡ ಷರತ್ತುಗೊಳಪಟ್ಟು ಬಿಡುಗಡೆ ಮಾಡಲು ಮಂಜೂರಾತಿ ನೀಡಿದೆ. 
ಷರತ್ತುಗಳು : 

ಡಿಆರ್‌ಡಿಎ ಆಡಳಿತ ಯೋಜನೆಯ ಕೈಪಿಡಿಯ ಮಾರ್ಗಸೂಚಿಯಂತೆ ಈ ಆದೇಶದಲ್ಲಿ ಬಿಡುಗಡೆ ಮಾಡಿದ ಅನುದಾನವನ್ನು ಜಿಲ್ಲಾ 
ಪಂಚಾಯತ್ ಸಿಬ್ಬಂದಿಗಳ ವೇತನ ಹಾಗೂ ಸಾದಿಲ್ವಾರು ವೆಚ್ಚಗಳಿಗೆ ಮಾತ್ರ ಉಪಯೋಗಿಸಲು ಅವಕಾಶವಿದೆ. ಕೇಂದ್ರ ಹಾಗೂ ರಾಜ್ಯದ ಪಾಲಿನ 
ಅನುದಾನವನ್ನು ಸೇರಿ ವೆಚ್ಚವನ್ನು ಭರಿಸಬೇಕಾಗಿರುವುದರಿಂದ ರಾಜ್ಯದ ಪಾಲಿನ ಅನುದಾನವನ್ನು ವೇತನ ಮತ್ತು ವೇತನೇತರವೆಂದು ವಿಂಗಡಿಸದೆ ಒಟ್ಟಾರೆ 
ರಾಜ್ಯದ ಪಾಲಿನ ಅನುದಾನವನ್ನು ಖಜಾನೆಯಿಂದ ಡಾ ಮಾಡಲು ಖಜಾನಾಧಿಕಾರಿಗಳು ಅನುಮತಿ ನೀಡತಕ್ಕದ್ದು. 

ಈ ಯೋಜನೆಯ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ : 2515 ಇತರೆ ಗ್ರಾಮೀಣಾಭಿವೃದ್ದಿ ಕಾರ್ಯಕ್ರಮಗಳು 00 - 196 - ಜಿಲ್ಲಾ ಪಂಚಾಯತ್‌ಗಳಿಗೆ 
ಸಹಾಯ -6 - ಜಿಲ್ಲಾ ಪಂಚಾಯತ್ - 06 - ಡಿಆರ್‌ಡಿಎ ಆಡಳಿತಾತ್ಮಕ ವೆಚ್ಚ - (ಕೇಂದ್ರ ಪುರಸ್ಕೃತ ಯೋಜನೆ) 2012 - 2013 ಲಿಂಕ್ ಕೋಡ್ 2515 - 00 -196 
6 - 06 ” ( ಹೊಸ ಜಿಲ್ಲಾ ಪಂಚಾಯತ್ ಕೋಡ್ 2515 - 00 -101 - 0 - 01) ರಡಿ ಸರ್ಕಾರದ ತಿದ್ದುಪಡಿ ಆದೇಶ ಸಂಖ್ಯೆ ಎಫ್ಡಿ 1 ಜಡ್‌ಪಿಎ 2007 ( ಪಿ2) 
ದಿನಾಂಕ 26 - 04 - 2007 ರನ್ವಯ ಜಿಲ್ಲಾ ಪಂಚಾಯತ್ ನಿಧಿ - 1ಕ್ಕೆ ಜಮೆ ಮಾಡಿಕೊಂಡು ಆರ್ಥಿಕ ಇಲಾಖೆ ( ವೆಚ್ಚ- 6) ಯ ಸಂಖ್ಯೆ ಆಇ 172 ವೆಚ್ಚ 
6 /2011 ದಿನಾಂಕ 30 - 03 - 2011 ರ ಸಹಮತಿಯಂತೆ ಪೇಯಿಸ್ ರಸೀದಿಯ ಮೂಲಕ ಜಿಲ್ಲಾ ಪಂಚಾಯತಿ ನಿಧಿಯಿಂದ ಅನುದಾನವನ್ನು ಖಜಾನೆಯಿಂದ 
ಪಡೆದುಕೊಂಡು ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ತೆರೆದಿರುವ ಬ್ಯಾಂಕ್ ಖಾತೆಗೆ ಜಮೆ ಮಾಡಿಕೊಂಡು ವೆಚ್ಚವನ್ನು ಭರಿಸತಕ್ಕದ್ದು. 

ಸಂಬಂಧಿಸಿದ ಜಿಲ್ಲಾ ಪಂಚಾಯತ್‌ಗಳ ಮುಖ್ಯ ಲೆಕ್ಕಾಧಿಕಾರಿಗಳಿಗೆ ಅನುದಾನವನ್ನು ಖಜಾನೆಯಿಂದ ಸೆಳೆಯಲು ಕಾನೂನು ರೀತ್ಯ ಅಧಿಕಾರ 
ನೀಡಲಾಗಿದೆ. 

ಈ ಆದೇಶದಲ್ಲಿ ಬಿಡುಗಡೆ ಮಾಡಿದ ಅನುದಾನದ ಆಂತರಿಕ ಲೆಕ್ಕ ಪರಿಶೋಧನೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ 
ಇಲಾಖೆ ಮಾಡುವುದು. 

ಸಂಬಂಧಿಸಿದ ಜಿಲ್ಲಾ ಪಂಚಾಯತ್‌ಗಳ ಮುಖ್ಯ ಲೆಕ್ಕಾಧಿಕಾರಿಗಳು , ಆಯಾ ತಿಂಗಳ ಪ್ರಗತಿ ವರದಿ ಹಾಗೂ ಹುದ್ದೆವಾರು ವಿವರಗಳನ್ನು ಮುಂದಿನ 
ತಿಂಗಳ 5ನೇ ತಾರೀಖಿನೊಳಗೆ ನಿರ್ದೇಶಕರು ( ಸ್ವಉಕಾ} ಹಾಗೂ ಪ.ನಿ .ಸರ್ಕಾರದ ಉಪ ಕಾರ್ಯದರ್ಶಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ 
ರಾಜ್ ಇಲಾಖೆ, ಬಹುಮಹಡಿ ಕಟ್ಟಡ, ಬೆಂಗಳೂರು ಇವರಿಗೆ ತಪ್ಪದೇ ಕಳುಹಿಸುವುದು. 

ಈ ಸಂಬಂಧಿಸಿದ ಜಿಲ್ಲಾ ಪಂಚಾಯತ್‌ಗಳ ಮುಖ್ಯ ಲೆಕ್ಕಾಧಿಕಾರಿಗಳು ಹಣ ಉಪಯೋಗ ಪಮಾಣ ಪತ್ರ ಹಾಗೂ ಲೆಕ್ಕ ಪರಿಶೋಧನಾ 
ವರದಿಗಳನ್ನು , ನಿರ್ದೆಶಕರು { ಸ್ವಉಕಾ} ಹಾಗೂ ಪದ ನಿಮಿತ್ತ ಸರ್ಕಾರದ ಉಪಕಾರ್ಯದರ್ಶಿ , ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, 
ಬಹುಮಹಡಿ ಕಟ್ಟಡ, ಬೆಂಗಳೂರು ಇವರಿಗೆ ತಪ್ಪದೇ ಕಳುಹಿಸುವುದು. 

ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಕರ್ನಾಟಕ ಸರ್ಕಾರ ಇವರ 
ಸಹಮತಿ ಸಂಖ್ಯೆ: ಗ್ರಾಅಪ 161 ಪಿಬಿಎಸ್ 2013 ದಿನಾಂಕ: 28.03.2013ರಂತೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ .ದೀಪ 
ನಿರ್ದೆಶಕರು ( ಸ್ವಉಕಾ) 
ಹಾಗೂ ಪ. ನಿ . ಸರ್ಕಾರದ ಉಪ ಕಾರ್ಯದರ್ಶಿ , 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. 


೧೨೧೨ 


[ ರೂ .ಗಳಲ್ಲಿ] 


ಕ್ರ ಸಂ | 


ಕ್ರ ಸಂ | 


ಜಿಲಯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೪, ೨೦೧೩ 

ಭಾಗ ೧ 
ಸರ್ಕಾರದ ಆದೇಶದ ಸಂಖ್ಯೆ: ಗ್ರಾಅಪ 4 ಎಸ್‌ಜೆವೈ ( ಡಿಆರ್‌ಡಿಎ) 2012, ಬೆಂಗಳೂರು, ದಿನಾಂಕ 28.03.2013ಕ್ಕೆ ಅನುಬಂಧ 

ಜಿ . ಪಂ . ಡಿ . ಡಿ . ಓ | 2012 -13 ನೇ ಸಾಲಿನಲ್ಲಿ ಡಿಆರ್‌ಡಿಎ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ | 2012 -13 ನೇ ಸಾಲಿನಲ್ಲಿ _ 2012 -13 ನೇ ಸಾಲಿನಲ್ಲಿ 
ಕೋಡ್ ಕೋಡ್ 

( ಆಡಳಿತ) ಯೋಜನೆಯಡಿ ಕೇಂದ್ರ ಅನುದಾನಕ್ಕನುಗುಣವಾಗಿ ರಾಜ್ಯ | ರಾಜ್ಯದ ಆಯವ್ಯಯದಲ್ಲಿ ಜಿಲ್ಲಾ ಪಂಚಾಯತಿಗಳಿಗೆ 
ಸರ್ಕಾರ ಬಿಡುಗಡೆ ಮಾಡಿದ 

ಸರ್ಕಾರವು ಬಿಡುಗಡೆ 

ಜಿಲ್ಲಾ ಪಂಚಾಯತಿ ಈವರೆವಿಗೂ ಬಿಡುಗಡೆ 
ಒಂದನೇ / ಎರಡನೇ ಕಂತಿನ ಅನುದಾನ 

ಮಾಡಬೇಕಾಗಿರುವ 

ಗಳಿಗೆ ಹಂಚಿಕೆ ಮಾಡಿದ | ಮಾಡಿರುವ ರಾಜ್ಯದ 
ಒಂದನೇ / ಎರಡನೇ ಅನುದಾನ 

ಅನುದಾನ 

ಪಾಲಿನ ಅನುದಾನ 


ಪಂಚಾಯತಿಯ 

ಹೆಸರು 


| 2012- 13 ನೇ ಸಾಲಿನಲ್ಲಿ 
ಬಿಡುಗಡೆ ನಂತರ ಜಿಲ್ಲಾ 

ಪಂಚಾಯತಿಗಳಲ್ಲಿ 
ಲಭ್ಯವಿರುವ ಅನುದಾನ 

( 7 - 8) 


2012 -13 ನೇ ಸಾಲಿನ 
* ಲಭ್ಯತೆಗೆ ಅನುಸಾರ | 
ಬಿಡುಗಡೆ ಮಾಡುತ್ತಿರುವ 
ಒಂದನೇ / ಎರಡನೇ ಕಂತಿನ 

ಅನುದಾನ 


ಚಿಕ್ಕಬಳ್ಳಾಪುರ | 


453 | 0600ZZ0001 


38, 92 ,000 


18 ,50,000 


3 , 75 , 000 


14 , 75 , 000 


12 ,97, 000 


8 , 80,000 
25 ,77 , 000 | 
34,53 , 000 
27 , 03 , 000 
11 ,28, 000 | 
18, 95 , 000 
11 , 91 , 000 
13 , 80 , 000 


456 


ಬಾಗಲಕೋಟೆ | 461 | 2900ZZ0001 | 

ಬೆಂಗಳೂರು ( ಗಾ ) | 402 0300ZZ8001, 
4 | ಬೆಳಗಾಂ | 413 | 2200ZZ0002 
ಬಳ್ಳಾರಿ | 

418 

3400ZZ0001 
ಬೀದರ್‌ | 419 | 3800ZZ5701 
| ಚಾಮರಾಜನಗರ 

1000ZZ0001 
ಗದಗ್ 

462 | 2600ZZ0001 
9 || ಗುಲ್ಬರ್ಗಾ 417 3200ZZ0003 

ಹಾಸನ 410 | 1300ZZ0003 
11 ಹಾವೇರಿ 463 2700ZZ0001. 

ಕೊಡಗು 411 1200ZZ0001 
_ 13 | ಕೋಲಾರ | 404 | 0700zz8002 | 

ರಾಯಚೂರು| 420 3600ZZ0001 
ತುಮಕೂರು | 406 10800ZZ0001 . 
ಉತ್ತರ ಕನ್ನಡ 416 | 3000ZZ0080 
ರಾಮನಗರ 

0400ZZ0001 
| 18 | ಉಡುಪಿ | 457 | 2000ZZ0001 | 


ಒಂದನೇ ಕಂತು 
12 , 97, 000 
ಎರಡನೇ ಕಂತು 

4 ,64,000 | 
5 , 64 ,000 | 
12 ,97 , 000 
5 ,43 ,000 | 

54, 000 
5 , 22, 000 
3 , 48, 000 
1 , 42, 000 
5 , 42 , 000 
4 , 22, 000 

0 | 

0 || 
10 ,47,000 
10, 76, 000 
9 ,98, 000 | 
3 , 89 , 000 | 

4 , 01 ,000 | 
1 , 01 , 06 , 000 


13 , 91 , 000 
16 , 91 ,000 
38 ,91, 000 
16,28, 000 

1 ,61 , 000 
15 , 65 , 000 
10 ,45 , 000 

4 , 26 , 000 
16 , 28 , 000 
12 , 66, 000 

0 | 

0 | 
31 , 41 , 000 
32 , 28 , 000 
29 ,95 , 000 
11 , 67 , 000 
12, 03 , 000 
3 , 03 ,18,000 


0 . 


32,00, 000 
44 ,50 , 000 | 
47,50, 000 
40,00, 000 
30, 00, 000 
29 ,42,000 | 
31 , 25 , 000 
37, 00 , 000 
33 ,19,000 
30, 00, 000 
24, 00 , 000 
23 ,26, 000 
26 ,31 , 000 
45 ,38, 000 | 
18 , 00 ,000 
28, 00 , 000 
22,00, 000 | | 
5 , 60 , 31 , 000 | 


23 , 20 , 000 
18,73, 000 
12 , 97 , 000 
12,97, 000 | 
18, 72 , 000 
10, 47 , 000 
19 ,34 , 000 
23 , 20 ,000 
33 ,19, 000 
12 , 97 ,000 
10, 47 ,000 
10 , 47 ,000 
10, 47, 000 

23 ,20, 000 
14 , 79 , 000 
18, 73 , 000 | 

18, 72 , 000 
2, 96,36 , 000 


4 , 64 , 000 
5 , 64, 000 
12, 97 , 000 
5 ,43,000 

54,000 | 
5 , 22,000 
3 ,48, 000 
1 ,42, 000 

0 
4 ,22,000 

0 

0 . 
10, 47, 000 
10, 76, 000 
3, 21 ,000 
3 , 89 ,000 
3,28, 000 
88,14, 000 


12 


14 


17, 03 , 000 
13 ,53, 000 
12 , 79 , 000 
15 , 84 , 000 
22 ,18, 000 
3 , 21, 000 
9 , 27 ,000 

3 , 28, 000 | 
2, 63, 95,000 


452 


ಒಟ್ಟು 


| 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ .ದೀಪ 

ನಿರ್ದೇಶಕರು ( ಸ್ವಉಕಾ) 
ಹಾಗೂ ಪ.ನಿ . ಸರ್ಕಾರದ ಉಪ ಕಾರ್ಯದರ್ಶಿ , 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. 


PR. 642 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೪, ೨೦೧೩ 

೧೨೧೩ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 
ವಿಷಯ : ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯವು 2012 -13ನೇ ಸಾಲಿಗೆ ಡಿಆರ್‌ಡಿಎ ಆಡಳಿತ ಯೋಜನೆಯಡಿ ರಾಜ್ಯದ 

ಶಿವಮೊಗ್ಗ ಜಿಲ್ಲಾ ಪಂಚಾಯತಿಗೆ ಬಿಡುಗಡೆ ಮಾಡಿದ 2ನೇ ಕಂತಿನ ಅನುದಾನಕ್ಕನುಗುಣವಾಗಿ ರಾಜ್ಯದ ಪಾಲಿನ 

ಅನುದಾನವನ್ನು ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಕೇಂದ ಸರ್ಕಾರದ ಪತ ಸಂಖ್ಯೆ: ಆರ್ -17014/01 /2012 -13 ಡಿಆರ್‌ಡಿಎ(ಎಸ್ಎಲ್ ನಂ .10 ) ದಿನಾಂಕ 21 - 05 - 2012. 

2. ಸರ್ಕಾರದ ಆದೇಶ ಸಂಖ್ಯೆ:ಗ್ರಾಅಪ 2 ಎಸ್‌ಜೆವೈ ( ಡಿಆರ್‌ಡಿಎ) 2011 , ಬೆಂಗಳೂರು, ದಿನಾಂಕ 07- 06 -2012 ಮತ್ತು 

17 - 09 - 2012 . 
3 . ಸರ್ಕಾರದ ಆದೇಶ ಸಂಖ್ಯೆ : ಗ್ರಾಅಪ 4 ಎಸ್‌ಜೆವೈ ( ಡಿಆರ್‌ಡಿಎ) 2012 , ಬೆಂಗಳೂರು, ದಿನಾಂಕ: 17 - 09 - 2012 , 

11 .10. 2012, 26. 11 .2012 , 6.12.2012 , 12 .02 .2013 , 19 . 03.2013 . 
4 . ಕೇಂದ್ರ ಸರ್ಕಾರದ ಪತ್ರ ಸಂಖ್ಯೆ : ಆರ್‌ -17014 /11/2012 -13 ಡಿಆರ್‌ಡಿಎ( ಎಸ್ಎಲ್ ನಂ .41) ದಿನಾಂಕ 24 -08- 2012 , 
[ ಎಸ್ಎ ಲ್ ನಂ .48] ದಿನಾಂಕ 15. 11. 2012 , ( ಎಸ್‌ಎಲ್‌ನಂ. 75) ದಿನಾಂಕ 16. 01 .2013 ಮತ್ತು ಡಿಆರ್‌ಡಿಎ 
[ ಎಸ್ಎಲ್‌. ನಂ .109 ] ದಿನಾಂಕ 28 .02.2013 . 

5. ಸರ್ಕಾರದ ಆದೇಶ ಸಂಖ್ಯೆ : ಗ್ರಾಅಪ 6 ಎಸ್‌ಜೆವೈ ಡಿಆರ್‌ಡಿಎ 2012 , ಬೆಂಗಳೂರು, ದಿನಾಂಕ: 22 .03.2013. 
ಪ್ರಸ್ತಾವನೆ : 

ಡಿಆರ್‌ಡಿಎ ಆಡಳಿತ ಯೋಜನೆಯು ಕೇಂದ್ರ ಪುರಸ್ಕೃತ ಯೋಜನೆಯಾಗಿದ್ದು , ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು 75 :25ರ ಅನುಪಾತದಲ್ಲಿ 
ಭರಿಸುತ್ತವೆ. 2012 -13ನೇ ಸಾಲಿಗೆ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯವು ರಾಜ್ಯದ 29 ಜಿಲ್ಲಾ ಪಂಚಾಯತಿಗಳಿಗೆ ಡಿಆರ್‌ಡಿಎ ಆಡಳಿತ 
ಯೋಜನೆಯಡಿ ಓದಲಾಗಿದೆ (1) ಮತ್ತು ( 4) ರ ಪತ್ರಗಳಲ್ಲಿ ಒಂದನೇ ಕಂತಿನ ಅನುದಾನ ರೂ . 10 ,06,13 ,000/- ಬಿಡುಗಡೆ ಮಾಡಿದೆ. ಇದಕ್ಕನುಗುಣವಾಗಿ 
ರಾಜ್ಯ ಸರ್ಕಾರವು ತನ್ನ ಪಾಲಿನ ಒಂದನೇ ಕಂತಿನ ಅನುದಾನ ರೂ .3, 35 ,38,000/ - ಗಳನ್ನು ಓದಲಾಗಿದೆ (3) ರ ಆದೇಶಗಳಲ್ಲಿ ಬಿಡುಗಡೆ ಮಾಡಿದೆ. ಕೇಂದ್ರ 

, ಜಿಲ್ಲಾ ಪಂಚಾಯತ್‌ಗಳಿಗೆ ಎರಡನೇ ಕಂತಿನ ಅನುದಾನ ರೂ .1, 23 , 72, 000 / - ಓದಲಾಗಿದೆ [ 4} ರ ದಿನಾಂಕ 16. 01. 2013 ಹಾಗೂ 
28.02 .2013ರ ಪತ್ರಗಳಲ್ಲಿ ಬಿಡುಗಡೆ ಮಾಡಿದ್ದು , ಇದಕ್ಕನುಗುಣವಾಗಿ ರಾಜ್ಯದ ಪಾಲಿನ ಅನುದಾನ ರೂ .41, 24 ,000 / - ಬಿಡುಗಡೆ ಮಾಡಬೇಕಿತ್ತು . ಅದರೆ, 
ಶಿವಮೊಗ್ಗ ಜಿಲ್ಲಾ ಪಂಚಾಯತ್‌ಗೆ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯವು ರೂ .19 , 81 ,000 /- ಬಿಡುಗಡೆ ಮಾಡಿದೆ. ಇದಕ್ಕನುಗುಣವಾಗಿ ರಾಜ್ಯದ 
ಪಾಲಿನ ಅನುದಾನ ರೂ .6,60,000/- ಬಿಡುಗಡೆ ಮಾಡಬೇಕಿದೆ. ಆದರೆ, 2012 -13 ನೇ ಸಾಲಿನ ರಾಜ್ಯದ ಆಯವ್ಯಯದಲ್ಲಿ ಹಂಚಿಕೆಯಾದ 
ಅನುದಾನವನ್ನು ಈಗಾಗಲೇ ಪೂರ್ಣವಾಗಿ ಜಿಲ್ಲೆಗೆ ಬಿಡುಗಡೆ ಮಾಡಿರುವುದರಿಂದ, ಕೇಂದ್ರ ಬಿಡುಗಡೆ ಮಾಡಿದ ಅನುದಾನಕ್ಕನುಗುಣವಾಗಿ ರಾಜ್ಯದ ಪಾಲಿನ 
ಅನುದಾನ ರೂ .6,60,000/- ಗಳನ್ನು ಲಭ್ಯತೆಯ ಕೊರತೆಯಿಂದಾಗಿ ಬಿಡುಗಡೆಗೊಳಿಸಲು ಸಾಧ್ಯವಾಗಿರಲಿಲ್ಲ. ಓದಲಾಗಿದೆ [4]ರ 12.02.2013 ಮತ್ತು 
19 .03.2013ರ ಆದೇಶಗಳಲ್ಲಿ ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಹೊರತು ಪಡಿಸಿ 7 ಜಿಲ್ಲಾ ಪಂಚಾಯತ್‌ಗೆ ರೂ .34,64,000 /- ಮಾತ್ರ ಬಿಡುಗಡೆ 
ಮಾಡಲಾಗಿತ್ತು . ಓದಲಾಗಿದೆ [5 ] ರ ಪುನರ್ವಿಯೋಗದ ಆದೇಶದಂತೆ, ಶಿವಮೊಗ್ಗ ಜಿಲ್ಲಾ ಪಂಚಾಯತ್‌ಗೆ ರೂ .6, 60 ,000 / - ಗಳನ್ನು ಒದಗಿಸಲಾಗಿದೆ. 
ಆದಕಾರಣ, ಶಿವಮೊಗ್ಗ ಜಿಲ್ಲಾ ಪಂಚಾಯತ್‌ಗೆ ರೂ .6,60,000 / - ಬಿಡುಗಡೆ ಮಾಡಬೇಕಾಗಿರುವುದರಿಂದ ಈ ಆದೇಶ: 

ಸರ್ಕಾರದ ಆದೇಶ ಸಂಖ್ಯೆ : ಗ್ರಾಅಪ 4 ಎಸ್‌ಜೆವೈ ( ಡಿಆರ್‌ಡಿಎ) 2012, ಬೆಂಗಳೂರು, ದಿನಾಂಕ : 25.03.2013 
ರಾಜ್ಯ ಸರ್ಕಾರವು, ಡಿಆರ್‌ಡಿಎ ಆಡಳಿತ ಯೋಜನೆಯಡಿ 2012- 13ನೇ ಸಾಲಿನಲ್ಲಿ ಎರಡನೇ ಕಂತಿನ ಅನುದಾನ ಶಿವಮೊಗ್ಗ ಜಿಲ್ಲಾ 
ಪಂಚಾಯತಿಗೆ ರೂ .6,60 ,000 /- ಗಳನ್ನು ( ಆರು ಲಕ್ಷದ ಆರವತ್ತು ಸಾವಿರ ರೂಪಾಯಿಗಳು ಮಾತ) ಕೆಳಕಂಡ ಷರತ್ತುಗೊಳ ಪಟ್ಟು ಬಿಡುಗಡೆ ಮಾಡಲು 
ಮಂಜೂರಾತಿ ನೀಡಿದೆ. 


ತ 


ರೂ . ಗಳಲ್ಲಿ 


ಜಿಲ್ಲಾ 
ಪಂಚಾಯತಿಯ 


ಜಿ. ಪಂ . 


ಡಿ. ಡಿ . ಓ 


છેતેવા 


2012 -13 ನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರ 
ಬಿಡುಗಡೆ ಮಾಡಿದ ಎರಡನೇ ಕಂತಿನ 

ಅನುದಾನ 


ಇದಕ್ಕನುಗುಣವಾಗಿ ರಾಜ್ಯ ಸರ್ಕಾರವು 
ಬಿಡುಗಡೆ ಮಾಡುತ್ತಿರುವ ಎರಡನೇ 

ಕಂತಿನ ಅನುದಾನ 


ಕೋಡ್ 


ಕೋಡ್ 


ಹೆಸರು 


ಶಿವಮೊಗ್ಗ 


405 | 


1400ZZ0002 


19 , 81 ,000 


6 , 60 ,000 


19 , 81 , 000 


6 , 60,000 


ಷರತ್ತುಗಳು: 

ಡಿಆರ್‌ಡಿಎ ಆಡಳಿತ ಯೋಜನೆಯ ಕೈಪಿಡಿಯ ಮಾರ್ಗಸೂಚಿಯಂತೆ ಈ ಆದೇಶದಲ್ಲಿ ಬಿಡುಗಡೆ ಮಾಡಿದ ಅನುದಾನವನ್ನು ಜಿಲ್ಲಾ 
ಪಂಚಾಯತ್ ಸಿಬ್ಬಂದಿಗಳ ವೇತನ ಹಾಗೂ ಸಾದಿಲ್ವಾರು ವೆಚ್ಚಗಳಿಗೆ ಮಾತ್ರ ಉಪಯೋಗಿಸಲು ಅವಕಾಶವಿದೆ. ಕೇಂದ್ರ ಹಾಗೂ ರಾಜ್ಯದ ಪಾಲಿನ 
ಅನುದಾನವನ್ನು ಸೇರಿ ವೆಚ್ಚವನ್ನು ಭರಿಸಬೇಕಾಗಿರುವುದರಿಂದ ರಾಜ್ಯದ ಪಾಲಿನ ಅನುದಾನವನ್ನು ವೇತನ ಮತ್ತು ವೇತನೇತರವೆಂದು ವಿಂಗಡಿಸದೆ ಒಟ್ಟಾರೆ 
ರಾಜ್ಯದ ಪಾಲಿನ ಅನುದಾನವನ್ನು ಖಜಾನೆಯಿಂದ ಡಾ ಮಾಡಲು ಖಜಾನಾಧಿಕಾರಿಗಳು ಅನುಮತಿ ನೀಡತಕ್ಕದ್ದು . 


೧೨೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೪ , ೨೦೧೩ 


ಭಾಗ ೧ 


ಯೋಜನೆಯ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ : * 2515 ಇತರೆ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳು 00 -196- ಜಿಲ್ಲಾ ಪಂಚಾಯತ್‌ಗಳಿಗೆ 
ಸಹಾಯ -6 - ಜಿಲ್ಲಾ ಪಂಚಾಯತ್ - 06 - ಡಿಆರ್‌ಡಿಎ ಆಡಳಿತಾತ್ಮಕ ವೆಚ್ಚ - (ಕೇಂದ್ರ ಪುರಸ್ಕೃತ ಯೋಜನೆ) 2012 -2013 ಲಿಂಕ್ ಕೋಡ್ 2515 - 00 - 196 
6 -06” ( ಹೊಸ ಜಿಲ್ಲಾ ಪಂಚಾಯತ್ ಕೋಡ್ 2515 - 00-101 - 0 - 01) ರಡಿ ಸರ್ಕಾರದ ತಿದ್ದುಪಡಿ ಆದೇಶ ಸಂಖ್ಯೆ ಎಫ್ಡಿ 1 ಜಡ್‌ಪಿಎ 2007 ( 52) 
ದಿನಾಂಕ 26 - 04 - 2007 ರನ್ವಯ ಜಿಲ್ಲಾ ಪಂಚಾಯತ್ ನಿಧಿ -1ಕ್ಕೆ ಜಮೆ ಮಾಡಿಕೊಂಡು ಆರ್ಥಿಕ ಇಲಾಖೆ ( ವೆಚ್ಚ-6) ಯ ಸಂಖ್ಯೆ ಆಇ 172 ವೆಚ್ಚ 
6 /2011 ದಿನಾಂಕ 30 - 03 -2011 ರ ಸಹಮತಿಯಂತೆ ಪೇಯಿಸ್ ರಸೀದಿಯ ಮೂಲಕ ಜಿಲ್ಲಾ ಪಂಚಾಯತಿ ನಿಧಿಯಿಂದ ಅನುದಾನವನ್ನು ಖಜಾನೆಯಿಂದ 
ಪಡೆದುಕೊಂಡು ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ತೆರೆದಿರುವ ಬ್ಯಾಂಕ್ ಖಾತೆಗೆ ಜಮೆ ಮಾಡಿಕೊಂಡು ವೆಚ್ಚವನ್ನು ಭರಿಸತಕ್ಕದ್ದು. 

ಶಿವಮೊಗ್ಗ ಜಿಲ್ಲಾ ಪಂಚಾಯತಿಯ ಮುಖ್ಯ ಲೆಕ್ಕಾಧಿಕಾರಿಗಳಿಗೆ ಅನುದಾನವನ್ನು ಖಜಾನೆಯಿಂದ ಸೆಳೆಯಲು ಕಾನೂನು ರೀತ್ಯ ಅಧಿಕಾರ 
ನೀಡಲಾಗಿದೆ. 

ಈ ಆದೇಶದಲ್ಲಿ ಬಿಡುಗಡೆ ಮಾಡಿದ ಅನುದಾನದ ಆಂತರಿಕ ಲೆಕ್ಕ ಪರಿಶೋಧನೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ 
ಇಲಾಖೆ ಮಾಡುವುದು. 

ಶಿವಮೊಗ್ಗ ಜಿಲ್ಲಾ ಪಂಚಾಯತಿಯ ಮುಖ್ಯ ಲೆಕ್ಕಾಧಿಕಾರಿಗಳು, ಆಯಾ ತಿಂಗಳ ಪ್ರಗತಿ ವರದಿ ಹಾಗೂ ಹುದ್ದೆವಾರು ವಿವರಗಳನ್ನು ಮುಂದಿನ 
ತಿಂಗಳ 5ನೇ ತಾರೀಖಿನೊಳಗೆ ನಿರ್ದೆಶಕರು ( ಸ್ವಉಕಾ} ಹಾಗೂ ಪ.ನಿ. ಸರ್ಕಾರದ ಉಪ ಕಾರ್ಯದರ್ಶಿ, ಗಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ 
ರಾಜ್ ಇಲಾಖೆ, ಬಹುಮಹಡಿ ಕಟ್ಟಡ, ಬೆಂಗಳೂರು ಇವರಿಗೆ ತಪ್ಪದೇ ಕಳುಹಿಸುವುದು. 

- ಶಿವಮೊಗ್ಗ ಜಿಲ್ಲಾ ಪಂಚಾಯತಿಯ ಮುಖ್ಯ ಲೆಕ್ಕಾಧಿಕಾರಿಗಳು ಹಣ ಉಪಯೋಗ ಪ್ರಮಾಣ ಪತ್ರ ಹಾಗೂ ಲೆಕ್ಕ ಪರಿಶೋಧನಾ ವರದಿಗಳನ್ನು , 
ನಿರ್ದೆಶಕರು ಸ್ವಉಕಾ} ಹಾಗೂ ಪದ ನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಬಹುಮಹಡಿ 
ಕಟ್ಟಡ, ಬೆಂಗಳೂರು ಇವರಿಗೆ ತಪ್ಪದೇ ಕಳುಹಿಸುವುದು. 

ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರು , ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಕರ್ನಾಟಕ ಸರ್ಕಾರ ಇವರ 
ಸಹಮತಿ ಸಂಖ್ಯೆ: ಗ್ರಾಅಪ 143 ಪಿಬಿಎಸ್ 2013 ದಿನಾಂಕ: 18 . 03.2013ರಂತೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ .ದೀಪ 

ನಿರ್ದೆಶಕರು ( ಸ್ವಉಕಾ) 

ಹಾಗೂ ಪ.ನಿ . ಸರ್ಕಾರದ ಉಪ ಕಾರ್ಯದರ್ಶಿ , 
PR. 641 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. 

ಯುವಜನ ಸೇವಾ ಸಚಿವಾಲಯ 
ವಿಷಯ : ಶ್ರೀ ವಿ .ಕೆ.ಗುಡೋಡಗಿ, ನಿವೃತ್ತ ಜಂಟಿ ನಿರ್ದೇಶಕರು ( ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ) ಇವರ ವಿರುದ್ದ ಮರು 

ಇಲಾಖಾ ವಿಚಾರಣೆ - ವಿಚಾರಣಾಧಿಕಾರಿ ಹಾಗೂ ಮಂಡನಾಧಿಕಾರಿಗಳನ್ನು ನೇಮಿಸಿ ಆದೇಶ ಹೊರಡಿಸುವ ಬಗ್ಗೆ 


ಓದಲಾಗಿದೆ : 1. ಶ್ರೀ ವಿ . ಕೆ. ಗುಡೋಡಗಿ, ನಿವೃತ್ತ ಜಂಟಿ ನಿರ್ದೇಶಕರು ಇವರಿಗೆ ನೀಡಲಾದ ಕಾರಣ ಕೇಳುವ ನೋಟೀಸ್ ಸಂಖ್ಯೆ : 

ಯುಸೇಣ 98 ಯುಇಸೇ 2005, ದಿ : 01 - 07 - 2006. 
2. ಶ್ರೀ ವಿ . ಕೆ. ಗುಡೋಡಗಿ, ನಿವೃತ್ತ ಜಂಟಿ ನಿರ್ದೇಶಕರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಇವರ ಉತ್ತರ 

ದಿ: 16 - 06 -2007 . 
3. ಸರ್ಕಾರಿ ಆದೇಶ ಸಂಖ್ಯೆ : ಯುಸೇಇ 98 ಯುಇಸೇ 2005, ದಿ: 04 - 08 - 2010. 

ನಿರ್ದೇಶಕರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ, ಅವರ ಪತ್ರ ಸಂಖ್ಯೆ : ಸಿವೈಎಸ್ಎಸ್/ಎಡಿಎಂ / ಸಿಸಿಎ/ 05 – 06, 
ದಿ : 10 - 08 - 2010. 


5 . ಸರ್ಕಾರಿ ಆದೇಶ ಸಂಖ್ಯೆ : ಯುಸೇಇ 98 ಯುಇಸೇ 2005, ದಿ :21 - 09 - 2010. 


6 . ಶ್ರೀ ಎಂ . ಜಿ . ಹಿರೇಮರ್, ವಿಚಾರಣಾಧಿಕಾರಿಗಳು, ಇವರು ಸರ್ಕಾರಕ್ಕೆ ಸಲ್ಲಿಸಿರುವ ವಿಚಾರಣಾ ವರದಿ ದಿ : 15 -07 - 2011. 


7. ಶ್ರೀ ವಿ . ಕೆ. ಗುಡೋಡಗಿ , ನಿವೃತ್ತ ಜಂಟಿ ನಿರ್ದೇಶಕರು ಇವರಿಗೆ ನೀಡಲಾದ ಎರಡನೇ ಕಾರಣ ಕೇಳುವ ನೋಟೀಸ್ 

ಸಂಖ್ಯೆ : ಯುಸೇಇ 98 ಯುಣಸೇ 2005 , ದಿ: 18 - 08 -2011, 
8. ಶ್ರೀ ವಿ . ಕೆ. ಗುಡೋಡಗಿ, ನಿವೃತ್ತ ಜಂಟಿ ನಿರ್ದೇಶಕರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಇವರ ಉತ್ತರ 

ದಿ : 03 - 10 - 2011 . 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೪, ೨೦೧೩ 


೧೨೧೫ 


9. ಶ್ರೀ ವಿ . ಕೆ. ಗುಡೋಡಗಿ, ನಿವೃತ್ತ ಜಂಟಿ ನಿರ್ದೇಶಕರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಇವರು ಕರ್ನಾಟಕ 

ಆಡಳಿತ ನ್ಯಾಯ ಮಂಡಳಿಯಲ್ಲಿ ದಾಖಲಿಸಿದ್ದ ಅರ್ಜಿ ಸಂಖ್ಯೆ : 6404 /2011. 
10 . ಸರ್ಕಾರಿ ಆದೇಶ ಸಂಖ್ಯೆ : ಯುಸೇಇ 98 ಯುಇಸೇ 2005 , ದಿನಾಂಕ: 11/ 02 /2013. 
11. ಶ್ರೀ ಎಂ . ಜಿ. ಹಿರೇಮರ್, ನಿವೃತ್ತ ಜಿಲ್ಲಾ ಮತ್ತು ಸತ್ರ ನ್ಯಾಯಧೀಶರು, ಬೆಂಗಳೂರು ಇವರ ಮನವಿ 

ದಿನಾಂಕ:27/ 02/ 2013 . 
ಪ್ರಸ್ತಾವನೆ : 

ಶ್ರೀ ವಿ . ಕೆ. ಗುಡೋಡಗಿ, ಜಂಟಿ ನಿರ್ದೇಶಕರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಅವರು, ಇಲಾಖೆಯ ಪ್ರಭಾರಿ ಜಂಟಿ 
ನಿರ್ದೇಶಕರಾದ ಶ್ರೀಮತಿ ಎಂ . ಎಸ್. ಲಲಿತ ಅವರಿಗೆ ವಿಶೇಷ ಸ್ವಯಂ ನಿವೃತ್ತಿ ನೀಡಬಾರದೆಂದು ಅನಗತ್ಯವಾಗಿ ಟಿಪ್ಪಣಿ ಸಲ್ಲಿಸಿ ಸದರಿ ಪ್ರಸ್ತಾವನೆಯನ್ನು 
ವಿಳಂಬ ಮಾಡಿದ, ಉಪ ನಿರ್ದೇಶಕರ ಹುದ್ದೆಯಲ್ಲಿ ಹೆಚ್ಚುವರಿ ಎಂದು ಗುರುತಿಸಲಾದ ಆರ್. ಮಲ್ಲಿಕಾರ್ಜುನಯ್ಯ , ಹೆಚ್. ಬಿ. ನಂಜೇಗೌಡ, ಹಾಗೂ 
ರಜಿಯುದ್ದೀನ್ ಅವರುಗಳಿಗೆ ನೀಡಲಾದ ವಿಶೇಷ ಸ್ವಯಂ ನಿವೃತ್ತಿ ಸೌಲಭ್ಯದ ಆದೇಶದ ವಿರುದ್ಧ ಅಕ್ರಮವಾಗಿ ಸರ್ಕಾರದ ವಿರುದ್ಧವೇ ಮಹಾಲೇಖಪಾಲರಿಗೆ 
ನೇರವಾಗಿ ಪತ್ರ ಬರೆದ, 2004 -05ನೇ ಸಾಲಿನ ಜಿಲ್ಲಾ ಪಂಚಾಯತ್ ಯೋಜನೆ ಅಡಿಯಲ್ಲಿ ನಿರ್ವಹಿಸಲಾದ ಯೋಜನೆಗಳ ಲೆಕ್ಕಪತ್ರ ತಪಾಸಣೆ 
ನಡೆಸಬೇಕೆಂಬ ಮೇಲಾಧಿಕಾರಿ ಆದೇಶವನ್ನು ಧಿಕ್ಕರಿಸಿದ, 12ನೇ ಹಣಕಾಸು ಯೋಜನೆಯಲ್ಲಿ ತಾಲ್ಲೂಕು ಕ್ರೀಡಾಂಗಣಗಳ ಅಭಿವೃದ್ಧಿಗೆ ಅಂದಾಜು ಪಟ್ಟಿ 
ತಯಾರಿಸಬೇಕೆಂಬ ಮೇಲಾಧಿಕಾರಿಗಳ ನಿರ್ದೇಶನಗಳನ್ನು ನಿರ್ಲಕ್ಷಿಸಿದ, ತನ್ನ ಮೇಲಾಧಿಕಾರಿಗಳ ವಿರುದ್ಧವೇ ದೂರು ನೀಡಿದ, ಡ್ರಾ ಮಾಡಿದ ಲಕ್ಷಾಂತರ 
ರೂ . ಗಳ ಹಣವನ್ನು ಸರಿಯಾದ ಖಾತೆಗೆ ಜಮಾ ಮಾಡದೇ , ಲೆಕ್ಕಪತ್ರ, ನಗದು ಪುಸ್ತಕಗಳನ್ನು ಸಮರ್ಪಕವಾಗಿ ನಿರ್ವಹಿಸದೇ ಆಡಿಟ್ ಅಕ್ಷೇಪಣೆಗಳಿಗೆ 
ಕಾರಣರಾದ, ಬೆಳಗಾವಿ ವಿಭಾಗದಲ್ಲಿ ಇಲಾಖೆಯ ಯೋಜನಾ ಕಾರ್ಯಕ್ರಮಗಳಿಗೆ ಬಿಡುಗಡೆಯಾದ ಹಣವನ್ನು ವೆಚ್ಚ ಮಾಡದೇ ಬ್ಯಾಂಕ್ ಖಾತೆಗೆ ಜಮಾ 
ಮಾಡಿ ದುರ್ನಡತೆ ಎಸಗಿದ ಆರೋಪಗಳಿಗಾಗಿ ಅವರಿಗೆ ಸಿಸಿಎ ನಿಯಮಾವಳಿಗಳನ್ವಯ ಮೇಲೆ (1) ರಲ್ಲಿ ಓದಲಾದ ದಿ: 01 - 07- 2006 ರ ನೋಟೀಸ್ 
ನೀಡುವ ಮೂಲಕ ಇಲಾಖಾ ವಿಚಾರಣೆ ಪ್ರಾರಂಭಿಸಲಾಯಿತು. ವಿಚಾರಣೆ ಜಾರಿಯಲ್ಲಿದ್ದಾಗ ದಿನಾಂಕ: 30 - 04 - 2007 ರಂದು ಸದರಿ ಅಧಿಕಾರಿಯು 
ವಯೋನಿವೃತ್ತಿ ಹೊಂದಿದರು. ಆ ತರುವಾಯ ಮೇಲೆ ( 2) ರಲ್ಲಿ ಓದಲಾದ ದಿ: 16 - 06 - 2007 ರ ಉತ್ತರವನ್ನು ನೀಡಿ ಸದರಿಯವರು ಆರೋಪಗಳನ್ನು 
ನಿರಾಕರಿಸಿದ್ದಾರೆ. ಆ ಉತ್ತರವನ್ನು ಪರಿಶೀಲಿಸಿದ ಸರ್ಕಾರವು ಅವು ಸಮರ್ಪಕವಾಗಿಲ್ಲದ ಕಾರಣ ಪ್ರಕರಣದ ಸತ್ಯಾಸತ್ಯತೆಯನ್ನು ತಿಳಿಯುವ ದೃಷ್ಟಿಯಿಂದ 
ವಿಚಾರಣೆಯನ್ನು ಮುಂದುವರೆಸಲು ತೀರ್ಮಾನಿಸಿ, ಮೇಲೆ ( 3) ರಲ್ಲಿ ಓದಲಾದ ದಿನಾಂಕ: 04 -08 - 2010ರ ಆದೇಶದಲ್ಲಿ ಶ್ರೀ ಎಂ . ಜಿ.ಹಿರೇಮರ್, ನಿವೃತ್ತ 
ನ್ಯಾಯಾಧೀಶರವರನ್ನು ವಿಚಾರಣಾಧಿಕಾರಿಯನ್ನಾಗಿ, ಹಾಗೂ ಶಿಸ್ತು ಪ್ರಾಧಿಕಾರದ ಪರವಾಗಿ ಪ್ರಕರಣವನ್ನು ವಿಚಾರಣಾಧಿಕಾರಿಗಳ ಮುಂದೆ ಮಂಡಿಸಲು ಶ್ರೀ 
ಆರ್. ಎಲ್. ಪಾಟೀಲ್, ಜಂಟಿ ನಿರ್ದೇಶಕರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ, ಬೆಂಗಳೂರು, ಅವರನ್ನು ಮಂಡನಾಧಿಕಾರಿಯನ್ನಾಗಿ 
ನೇಮಿಸಲಾಗಿತ್ತು. 

ಮೇಲೆ (4) ರಲ್ಲಿ ಓದಲಾದ ದಿ: 10 -08 - 2010 ರ ಪತ್ರದಲ್ಲಿ ನಿರ್ದೇಶಕರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ, ರವರು ಶ್ರೀ ಆರ್. 
ಎಲ್. ಪಾಟೀಲ್, ಜಂಟಿ ನಿರ್ದೇಶಕರು ಈ ಪ್ರಕರಣದಲ್ಲಿ ಶಿಸ್ತು ಪ್ರಾಧಿಕಾರ ಪರ ಸಾಕ್ಷಿಗಳಲ್ಲಿ ಒಬ್ಬರಾಗಿ ಹೆಸರಿಸಲ್ಪಟ್ಟಿದ್ದು, ನಿಯಮಾನುಸಾರ ಅವರು 
ಮಂಡನಾಧಿಕಾರಿಯಾಗಿ ಕಾರ್ಯನಿರ್ವಹಿಸಲು ಅವಕಾಶ ಇರುವುದಿಲ್ಲವೆಂದು ತಿಳಿಸಿದ್ದರಿಂದ, ಮೇಲೆ (5) ರಲ್ಲಿ ಓದಲಾದ ದಿ: 21 -09 -2010 ರ ಪರಿಷ್ಕೃತ 
ಆದೇಶದಲ್ಲಿ ಈ ಇಲಾಖಾ ವಿಚಾರಣೆಯಲ್ಲಿ ಶಿಸ್ತು ಪ್ರಾಧಿಕಾರದ ಪರವಾಗಿ ಪ್ರಕರಣವನ್ನು ವಿಚಾರಣಾಧಿಕಾರಿಗಳ ಮುಂದೆ ಮಂಡಿಸಲು ಶ್ರೀ ಆರ್ . ಎಲ್. 
ಪಾಟೀಲ್, ಜಂಟಿ ನಿರ್ದೇಶಕರು , ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಬೆಂಗಳೂರು ಅವರ ಬದಲಾಗಿ ಶ್ರೀ ಜಿತೇಂದ್ರಶೆಟ್ಟಿ , ಸಹಾಯಕ ನಿರ್ದೇಶಕರು , 
ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ, ಬೆಂಗಳೂರು ಅವರನ್ನು ಮಂಡನಾಧಿಕಾರಿಯನ್ನಾಗಿ ನೇಮಿಸಲಾಗಿತ್ತು. 

ಮೇಲೆ (6)ರಲ್ಲಿ ಓದಲಾದ ದಿನಾಂಕ: 15 - 07 -11ರಲ್ಲಿ ಶ್ರೀ ಎಮ್. ಜಿ. ಹಿರೇಮಠ ವಿಚಾರಣಾಧಿಕಾರಿಗಳು , ಇವರು ಶ್ರೀ ವಿ. ಕೆ. ಗುಡೋಡಗಿ, 
ನಿವೃತ್ತ ಜಂಟಿ ನಿರ್ದೇಶಕರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಇವರ ವಿರುದ್ಧ ಇಲಾಖಾ ವಿಚಾರಣೆ ಕೈಗೊಂಡು ಸಲ್ಲಿಸಿರುವ ವಿಚಾರಣಾ 
ವರದಿಯಲ್ಲಿ, ಆಪಾದಿತರಿಗೆ ಸಾಕಷ್ಟು ಅವಕಾಶಗಳನ್ನು ನೀಡಿದರೂ ಅವರು ಪದೇ ಪದೇ ವಿಚಾರಣೆಗೆ ಗೈರುಹಾಜರಾಗಿ ಮುಂದೂಡುವ ಪ್ರಯತ್ನ 
ಮಾಡುತ್ತಿರುವುದು ಕಂಡುಬರುತ್ತದೆ. ಇಲ್ಲಿಯವರೆವಿಗೆ ಆಪಾದಿತರು ತಮ್ಮ ಪ್ರಾಥಮಿಕ ಹೇಳಿಕೆಯನ್ನು ನೀಡಿ, ಅವರ ವಿರುದ್ದ ಮಾಡಿದ ಆರೋಪಗಳನ್ನು 
ಸ್ಪಷ್ಟವಾಗಿ ನಿರಾಕರಿಸಿರುವುದಿಲ್ಲ. ಕೊನೆಗೆ ಆಪಾದಿತರು ವಿಚಾರಣೆಗೆ ಗೈರುಹಾಜರು ಆಗಿದ್ದರಿಂದ ಅವರನ್ನು ಗೈರುಹಾಜರು ಎಂದು ಪರಿಗಣಿಸಿ, ಅವರ ವಿರುದ್ದ 
ಮಾಡಿದ ಆರೋಪ1 ರಿಂದ 6 ರುಜುವಾತಾಗಿವೆ ಎಂದು ವಿಚಾರಣಾ ವರದಿಯಲ್ಲಿ ತಿಳಿಸಿರುತ್ತಾರೆ. 

ಮೇಲೆ (7)ರಲ್ಲಿ ಓದಲಾದ ದಿ: 18 - 08 -11ರ ಶ್ರೀ ವಿ. ಕೆ. ಗುಡೋಡಗಿ, ನಿವೃತ್ತ ಜಂಟಿ ನಿರ್ದೇಶಕರು, ಯುವಜನ ಸೇವಾ ಮತ್ತು ಕ್ರೀಡಾ 
ಇಲಾಖೆ ಇವರಿಗೆ ನೋಟೀಸ್ ನೀಡುವ ಮೂಲಕ ವಿಚಾರಣಾಧಿಕಾರಿಗಳು, ನಿಯಮಾನುಸಾರ ವಿಚಾರಣೆ ನಡೆಸಿ ಸಲ್ಲಿಸಿರುವ ವರದಿಯನ್ನು ಏಕೆ 
ಅಂಗೀಕರಿಸಬಾರದೆಂಬ ವಿಚಾರದಲ್ಲಿ ತಮ್ಮ ಪ್ರತಿರಕ್ಷಣಾ ಹೇಳಿಕೆಯನ್ನು ಈ ನೋಟೀಸು ತಲುಪಿದ 30 ದಿನಗಳ ಒಳಗಾಗಿ ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿ , ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಅವರಿಗೆ ಲಿಖಿತ ಮೂಲಕ ಸಲ್ಲಿಸತಕ್ಕದ್ದು , ಈ ನಿಗಧಿತ ಅವಧಿಯೊಳಗೆ ತಮ್ಮಿಂದ ಯಾವ 
ಪ್ರತಿರಕ್ಷಣಾ ಹೇಳಿಕೆ ಸ್ವೀಕೃತವಾಗದೇ ಇದ್ದಲ್ಲಿ ನಿಯಮಾನುಸಾರ, ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗುವುದೆಂದು ತಿಳಿಸಲಾಗಿತ್ತು. 


೧೨೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೪ , ೨೦೧೩ 


ಭಾಗ ೧ 


ಮೇಲೆ (8) ರಲ್ಲಿ ಓದಲಾದ ದಿನಾಂಕ: 03 -10 - 11 ರ ಉತ್ತರವನ್ನು ನೀಡಿ ವಿಚಾರಣಾಧಿಕಾರಿಯವರು ನೀಡಿರುವ ವಿಚಾರಣಾ ವರದಿಯು 
ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ 1957 ರ ನಿಯಮ 11 ( 23) ಕ್ಕೆ ಅನುಗುಣವಾಗಿರುವುದಿಲ್ಲ. 
ವಿಚಾರಣಾಧಿಕಾರಿಯು ಯಾವುದೇ ಸಾಕ್ಷಿಗಳನ್ನು ವಿಚಾರಣೆ ಮಾಡದೇ , ದಾಖಲಾತಿಗಳನ್ನು ಗುರುತಿಸದೇ ಏಕಪಕ್ಷೀಯವಾಗಿ ತೀರ್ಮಾನಕ್ಕೆ ಬಂದಿರುತ್ತಾರೆ 
ಎಂದು ಉತ್ತರ ನೀಡಿ ಆರೋಪಗಳನ್ನು ನಿರಾಕರಿಸಿರುತ್ತಾರೆ . 

ಮೇಲೆ (9) ರಲ್ಲಿ ಓದಲಾದ ಶ್ರೀ ವಿ . ಕೆ. ಗುಡೋಡಗಿ, ನಿವೃತ್ತ ಜಂಟಿ ನಿರ್ದೇಶಕರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಇವರು 
ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯಲ್ಲಿ ಅರ್ಜಿ ಸಂಖ್ಯೆ 6404 /2011ನ್ನು ದಾಖಲಿಸಿ ಸರ್ಕಾರವು ಜಾರಿಮಾಡಲಾಗಿದ್ದ ದಿ: 18 - 08 - 11ರ 2ನೇ ಕಾರಣ 
ಕೇಳುವ ನೋಟೀಸ್ ಪ್ರಶ್ನಿಸಿ ವಿಚಾರಣಾಧಿಕಾರಿಯವರು ನೀಡಿರುವ ವಿಚಾರಣಾ ವರದಿಯು ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ , ನಿಯಂತ್ರಣ 
ಮತ್ತು ಮೇಲ್ಮನವಿ) ನಿಯಮಾವಳಿ 1957 ರ ನಿಯಮ 11( 23) ಕ್ಕೆ ಅನುಗುಣವಾಗಿರುವುದಿಲ್ಲ. ವಿಚಾರಣಾಧಿಕಾರಿಯು ಯಾವುದೇ ಸಾಕ್ಷಿಗಳನ್ನು ವಿಚಾರಣೆ 
ಮಾಡದೇ , ದಾಖಲಾತಿಗಳನ್ನು ಗುರುತಿಸದೇ ಏಕಪಕ್ಷೀಯವಾಗಿ ತೀರ್ಮಾನಕ್ಕೆ ಬಂದಿರುತ್ತಾರೆ ಎಂದು ಮಾನ್ಯ ನ್ಯಾಯ ಮಂಡಳಿಯಲ್ಲಿ ಪ್ರಶ್ನಿಸಿರುತ್ತಾರೆ. ಮಾನ್ಯ 
ನ್ಯಾಯ ಮಂಡಳಿಯು ದಿ : 31 -10 - 2011 ರಂದು 2ನೇ ಕಾರಣ ಕೇಳುವ ನೋಟೀಸ್ ಮೇಲೆ ಮುಂದಿನ ಪ್ರಕ್ರಿಯೆಗೆ ತಡೆಯಾಜ್ಞೆ ನೀಡಿ ಮಧ್ಯಂತರ ಆದೇಶ 
ನೀಡಿತ್ತು. 

ಆನಂತರ ಸರ್ಕಾರವು ಕರ್ನಾಟಕ ಆಡಳಿತ ನ್ಯಾಯಮಂಡಳಿಗೆ ಸಲ್ಲಿಸಿರುವ ಹೇಳಿಕೆಯಲ್ಲಿ ವಿಚಾರಣಾಧಿಕಾರಿಯವರು ಸಲ್ಲಿಸಿರುವ ವಿಚಾರಣಾ 
ವರದಿಯಲ್ಲಿ ಪ್ರೆಸೆಂಟಿಂಗ್ ಆಫೀಸರ್‌ರವರು ಯಾವುದೇ ಸಾಕ್ಷಿಗಳನ್ನು ಪರೀಕ್ಷೆಗೆ ಒಳಪಡಿಸಿರುವುದಿಲ್ಲವೆಂಬ ಹಾಗೂ ಯಾವುದೇ ದಾಖಲಾತಿಗಳನ್ನು 
ಗುರುತಿಸಿರುವುದಿಲ್ಲವೆಂಬ ಅಂಶವನ್ನು ಗಮನಿಸಿ, ಆ ಕಾರಣದಿಂದ ವಿಷಯವನ್ನು ವಿಚಾರಣಾಧಿಕಾರಿಗಳಿಗೆ ಪುನಃ ಕಳುಹಿಸಿ ಯಾವ ಹಂತದಲ್ಲಿ ಅಸಾಂಗತ್ಯ 
( Discriepency ) ಸಂಭವಿಸಿದೆಯೋ ಆ ಹಂತದಿಂದ ಕೆಸಿಎಸ್‌ ( ಸಿಸಿಎ) ನಿಯಮಗಳು ನಿಯಮ 11 ( ಎ) 1ರ ಪ್ರಕಾರ ವಿಚಾರಣಾಧಿಕಾರಿಗಳಿಗೆ 
ಹಿಂದಿರುಗಿಸುವುದಾಗಿ ತಿಳಿಸಲಾಗಿತ್ತು. ಆದರೆ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯಲ್ಲಿ 2ನೇ ಕಾರಣ ಕೇಳುವ ನೋಟೀಸ್‌ಗೆ ತಡೆಯಾಜ್ಞೆ ಇದ್ದ ಕಾರಣ 
ಮುಂದಿನ ಪ್ರಕ್ರಿಯೆ ಕೈಗೊಳ್ಳಲು ಸಾಧ್ಯವಾಗಿರಲಿಲ್ಲ. ಈ ಮಧ್ಯೆ ಶ್ರೀ ವಿ . ಕೆ. ಗುಡೋಡಗಿ, ನಿವೃತ್ತ ಜಂಟಿ ನಿರ್ದೇಶಕರು , ಯುವಜನ ಸೇವಾ ಮತ್ತು ಕ್ರೀಡಾ 
ಇಲಾಖೆ, ಇವರು 2ನೇ ಕಾರಣ ಕೇಳುವ ನೋಟೀಸ್ ಪ್ರಶ್ನಿಸಿ ಮಾನ್ಯ ನ್ಯಾಯ ಮಂಡಳಿಯಲ್ಲಿ ಸಲ್ಲಿಸಿದ್ದ ಅರ್ಜಿಯನ್ನು ಹಿಂಪಡೆದಿರುತ್ತಾರೆ. 

ಮೇಲೆ (10) ರಲ್ಲಿ ಓದಲಾದ ಆದೇಶದಲ್ಲಿ ಶ್ರೀ ವಿ.ಕೆ. ಗುಡೋಡಗಿ, ನಿವೃತ್ತ ಜಂಟಿ ನಿರ್ದೇಶಕರು, ಯುಸೇಕ್ರೀ ಇಲಾಖೆ, ರವರ ವಿರುದ್ದ ಮೇಲೆ 
ಹೇಳಿದ ಆರೋಪಗಳ ಕುರಿತು ಮುಂದುವರೆದ ವಿಚಾರಣೆ ನಡೆಸುವ ಸಲುವಾಗಿ ಶ್ರೀ ಎಂ . ಜಿ . ಹೀರೆಮರ್, ನಿವೃತ್ತ ನ್ಯಾಯಾಧೀಶರವರನ್ನು 
ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಲಾಗಿತ್ತು. 

ಮೇಲೆ ( 11 ) ರಲ್ಲಿ ಓದಲಾದ ದಿನಾಂಕ:27/ 02 /2013ರ ಪತ್ರದಲ್ಲಿ ಶ್ರೀ ಎಂ . ಜಿ .ಹೀರೆಮರ್, ನಿವೃತ್ತ ನ್ಯಾಯಾಧೀಶರು ಇವರು, ಆರೋಗ್ಯ ಸರಿಯಿಲ್ಲದ 
ಕಾರಣ ಚಿಕಿತ್ಸೆಗಾಗಿ ಅಮೇರಿಕಾಗೆ ತೆರಳುತ್ತಿದ್ದು , ಈ ಇಲಾಖಾ ವಿಚಾರಣೆಯನ್ನು ಕೈಗೊಳ್ಳಲು ಸಾಧ್ಯವಿಲ್ಲ, ಹಾಗೂ ಹಿಂದಿರುಗಿ ಬರುವ ದಿನಾಂಕ 
ಖಚಿತವಾಗಿರುವುದಿಲ್ಲ. ಅದ್ದರಿಂದ ಈ ಪ್ರಕರಣದಲ್ಲಿ ಬದಲಿ ವಿಚಾರಣಾಧಿಕಾರಿಯನ್ನು ನೇಮಿಸುವಂತೆ ಕೋರಿರುತ್ತಾರೆ. 

ಮೇಲೆ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ ವಿಚಾರಣಾಧಿಕಾರಿಯವರು ಯಾವುದೇ ಸಾಕ್ಷಿಗಳನ್ನು ವಿಚಾರಣೆಗೆ ಒಳಪಡಿಸದೇ ಹಾಗೂ 
ದಾಖಲಾತಿಗಳನ್ನು ಗುರುತಿಸದೇ ಸಲ್ಲಿಸಿರುವ ವರದಿಯು ಸಮರ್ಪಕವಾಗಿಲ್ಲದ ಕಾರಣ ಸಾಕ್ಷಿಗಳನ್ನು ವಿಚಾರಣೆಗೆ ಒಳಪಡಿಸುವ ಹಾಗೂ ದಾಖಲಾತಿಗಳನ್ನು 
ಗುರುತಿಸಿ ವಿಚಾರಣೆ ನಡೆಸುವ ಹಂತದಿಂದ ಪ್ರಕರಣದ ಸತ್ಯಾಸತ್ಯತೆಯನ್ನು ತಿಳಿಯುವ ದೃಷ್ಟಿಯಿಂದ ಮುಂದುವರೆದ ವಿಚಾರಣೆ ನಡೆಸಲು ತೀರ್ಮಾನಿಸಿ 
ಸರ್ಕಾರವು ಈ ಮುಂದಿನಂತೆ ಆದೇಶಿಸುತ್ತದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಯುಸೇಣ 98 ಯುನಿಸೇ 2005 ಬೆಂಗಳೂರು, ದಿನಾಂಕ: 12 /04 /2013 

ರೀಕ ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ 1957 ರ ನಿಯಮ 11 ( ಎ) 1ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಶ್ರೀ ವಿ . ಕೆ. ಗುಡೋಡಗಿ , ನಿವೃತ್ತ ಜಂಟಿ ನಿರ್ದೇಶಕರು , ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ, ರವರ 
ವಿರುದ್ದ ಮೇಲೆ ಹೇಳಿದ ಆರೋಪಗಳ ಕುರಿತು ಮುಂದುವರೆದ ವಿಚಾರಣೆ ನಡೆಸುವ ಸಲುವಾಗಿ ಶ್ರೀ ನಾಡಿಗಜಯಸ್ವಾಮಿ , ನಿವೃತ್ತ ನ್ಯಾಯಾಧೀಶರವರನ್ನು 
ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಿ ಆದೇಶಿಸಿದೆ. 

ಶಿಸ್ತು ಪ್ರಾಧಿಕಾರದ ಪರವಾಗಿ ಪ್ರಕರಣವನ್ನು ವಿಚಾರಣಾಧಿಕಾರಿಗಳ ಮುಂದೆ ಮಂಡಿಸಲು ಶ್ರೀ ಜಿತೇಂದ್ರ ಶೆಟ್ಟಿ, ಉಪ ನಿರ್ದೇಶಕರು, ಯುವಜನ 
ಸೇವಾ ಮತ್ತು ಕ್ರೀಡಾ ಇಲಾಖೆ, ಬೆಂಗಳೂರು, ಅವರನ್ನು ಮಂಡನಾಧಿಕಾರಿಯನ್ನಾಗಿ ನೇಮಿಸಿ ಆದೇಶಿಸಿದೆ. 

ಈ ವಿಚಾರಣೆಗಾಗಿ ಶ್ರೀ ನಾಡಿಗಜಯಸ್ವಾಮಿ ಅವರು ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 06 ಸೇಇವಿ 2010 ದಿನಾಂಕ: 28.04 .2011ರಲ್ಲಿ 
ನಿಗದಿಪಡಿಸಿರುವ ರೂ . 15, 000 / - ( ಹದಿನೈದು ಸಾವಿರ ರೂಪಾಯಿಗಳು ) ಸಂಭಾವನೆ ಪಡೆಯುತ್ತಾರೆ. 
ವಿಚಾರಣಾಧಿಕಾರಿಗಳಿಗೆ 

ಸ್ಥಳಾವಕಾಶ 

ಶೀಘ್ರಲಿಪಿಗಾರರ 
ಸೇವೆ ಸಾಮಾಗ್ರಿ ಇತ್ಯಾದಿಗಳನ್ನು ಒದಗಿಸಲು ನಿರ್ದೇಶಕರು , ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಇವರಿಗೆ ಸೂಚಿಸಲಾಗಿದೆ. ವಿಚಾರಣೆಯನ್ನು ಆರು 
ತಿಂಗಳೊಳಗಾಗಿ ಮುಕ್ತಾಯಗೊಳಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸತಕ್ಕದ್ದು . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ. ಎ. ಹಿದಾಯತುಲ್ಲ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR.683 

ಯುವಜನ ಸೇವಾ ಇಲಾಖೆ. 


ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಘಟಕ - 2 , ಬೆಂಗಳೂರು 


